


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೭, ೨೦೧೨ (ಪುಷ್ಯ ಓ, ಶಕ ವರ್ಷ ೧೯೩೪) ಸಂಚಿಕೆ ೫೧ 


ಭಾಗ -೧ಿ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 





ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕನ್ನಡ, ಸಂಸ್ಕೃತಿ, ಹಾಗೂ ವಾರ್ತಾ ಸಚಿವಾಲಯ 


ವಿಷಯ: ಪ್ರಾಚ್ಯವಸ್ತು, ಸಂಗ್ರಹಶಲಯಗಳು ಮತ್ತು ಪರಂಪರೆ ಇಲಾಖೆಯ ವಶದಲ್ಲಿರುವ ಗುಪ್ತ ನಿಧಿಯ ಭದ್ರತಾ 


ಣ ಶು ಲ 


ಕೊಠಡಿಯನ್ನು ತೆರೆದು ತಪಶೀಲು ಪಟ್ಟಿ ತಯಾರಿಸಲು ಅಧಿಕಾರಿಗಳ ಸಮಿತಿಯನ್ನು ಪುನರ್‌ ರಚಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಕಸ೦ವಪ್ರ 127 ಕೆಎಂಯು 2006, ದಿನಾಂಕ: 23-2-2008. 
2. ದಿನಾಂಕ 02-1-2012 ರಂದು ಕೊನೆಗೊಂಡ ಪತ್ರ ಸಂಖ್ಯೆ: ಡಿಎಎಂ/ಸ.ನಿ. ಟಿ.ಅರ್‌.ಟಿ/2011-12. 
ಪ್ರಸ್ತಾವನೆ: 
ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರ ಸಮಕ್ಷಮದಲ್ಲಿ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆಯ ವಶದಲ್ಲಿರುವ ಗುಪ್ತನಿಧಿಯ 
ಭದ್ರತಾ ಕೊಠಡಿಯನ್ನು ತೆರೆದು ಪರಿಶೀಲನೆ ಕೈಗೊಳ್ಳಲು ಗುಪ್ತನಿಧಿಗಳ ಗಣಕೀಕರಣ ಶ್ರೀ ವಿ.ಎ. ಮಾಚಕನೂರ, ಕೆ.ಎ.ಎಸ್‌. ಆಯುಕ್ತರು, ಪ್ರಾಚ್ಯವಸ್ತು, 
ಸಂಗ್ರಹಾಲಯಗಳ ಮತ್ತು ಪರಂಪರೆ ಇಲಾಖೆ ಇವರ ಅಧ್ಯಕ್ಷತೆಯನ್ನೊಳಗೊ೦ಡಂತೆ ಸಮಿತಿಯನ್ನು ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 
ರಚಿಸಲಾಗಿತ್ತು. 
ಈಗಾಗಲೇ ರಚಿತವಾಗಿರುವ ಸಮಿತಿಯಲ್ಲಿನ ಅಧಿಕಾರಿಗಳ ಹೆಸರುಗಳನ್ನು ಬಿಟ್ಟು ಶ್ರೀ ಸೂರ್ಯನಾರಾಯಣ, ನಿವೃತ್ತ ಅಧಿಕಾರಿಯನ್ನು 
ಸದಸ್ಯರನ್ನಾಗಿ ನೇಮಕ ಮಾಡಿರುವುದಕ್ಕೆ ಬದಲಾಗಿ ಉಪ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಬೆ೦ಗಳೂರು ಇವರನ್ನು 
ಸದಸ್ಯರನ್ನಾಗಿ ನೇಮಕ ಮಾಡುವಂತೆ ಹಾಗೂ ಗುಪ್ತ ನಿಧಿಗಳನ್ನು ತಪಶೀಲು ಪಟ್ಟ ಮಾಡುವ ಸಮಯಲ್ಲಿ ವಹಿಸಬೆಕಾದ ಮುಂಜಾಗ್ರತಾ ಕ್ರಮಗಳನ್ನು 
ಕೈಗೊಳ್ಳುವುದಕ್ಕೆ ಸಂಬ೦ಧಿಸಿದ೦ತೆ ಮಾರ್ಗಸೂಚಿಯನ್ನು ಹೊರಡಿಸುವಂತೆ ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು 
ಸಂಗ್ರಹಾಲಯಗಳ ಇಲಾಖೆ ಇವರು ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕ೦ಡಂತೆ ಅದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 102 ಕೆಎಂಯು 2009, ಬೆ೦ಗಳೂರು, ದಿನಾಂಕ 28-07-2012. 
ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಅವರ ಸಮಕ್ಷಮದಲ್ಲಿ ಪ್ರಾಚ್ಯವಸ್ತು, ಸಂಗ್ರಹಹಲಯಗಳು ಮತ್ತು ಪರಂಪರೆ ಇಲಾಖೆಯ ವಶದಲ್ಲಿರುವ 
ಗುಪ್ತನಿಧಿ ಭದ್ರತಾ ಕೊಠಡಿಯನ್ನು ತೆರೆದು ಭೌತಿಕ ತಪಾಸಣೆ ಮತ್ತು ಗಣಕೀಕರಣವನ್ನು ಮಾಡಲು ಈ ಕೆಳಕಂಡ ಅಧಿಕಾರಿಗಳನ್ನೊಳಗೊಂಡ 
ಸಮಿತಿಯನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಪುನರ್‌ ರಚಿಸಲಾಗಿದೆ. 


ಲ್ಲಾ 
೯) 
ಭ 


























[ ಆಯುಕ್ತರು, ಪ್ರಾಚ್ಯವಸ್ತು, ಸಂಗ್ರಹಾಲಯಗಳ ಮತ್ತು ಪರಂಪರೆ ಇಲಾಖೆ, ಮೈಸೂರು ಅಧ್ಯಕ್ಷರು 

2. | ನಿರ್ದೇಶಕರು, (ಪ್ರಾಚ್ಯ ವಸ್ತು ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಸದಸ್ಯರು 
ಇಲಾಖೆ, ಮೈಸೂರು 

3. | ನಿರ್ದೇಶಕರು, (ವಸ್ತು ಸಂಗ್ರಹಾಲಯಗಳು) ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಸದಸ್ಯರು 
ಪರಂಪರೆ ಇಲಾಖೆ, ಬೆ೦ಗಳೂರು 

4 ಆರಕ್ಷಕ ಅಧೀಕ್ಷರು, (ಆರ್ಥಿಕ ಇಲಾಖೆಯ ಸಲಹೆ ಮೇರೆಗೆ ತೀರ್ಮಾನಿಸಿದಂತೆ)ಮೈಸೂರು ಸಿದಸ್ಯರು 
ಜಿಲ್ಲೆ, ಮೈಸೂರು. 





(೨೮೭೩) 


೨೮೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ಭಾಗ-೧ 





ಈ ಅದೇಶದೊಂದಿಗೆ ಲಗತ್ತಿಸಿರುವ ಅನುಬ೦ಧದಲ್ಲಿನ ಮಾರ್ಗಸೂಚಿಗಳನ್ಹಯ 


10. 


11, 


12. 


13. 


14, 


15. 


























5 | ಉಪನಿರ್ದೇಶಕರು, ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಮೈಸೂರು ಸದಸ್ಯರು 
6 ಮುಜರಾಯಿ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಮೈಸೂರು ಸದಸ್ಯರು 
7_ ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಸದಸ್ಯರು 
8 (| ಸಹಾಯಕ ನಿರ್ದೇಶಕರು, ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಸದಸ್ಯ 
ಮೈಸೂರು ಕಾರ್ಯದರ್ಶಿ 





ಜಿಲ್ಲಾಧಿಕಾರಿಗಳು, ಮೈಸೂರು ಅವರ ಸಮಕ್ಷಮದಲ್ಲಿ ಗುಪ್ತನಿಧಿ ಭದ್ರತಾ ಕೊಠಡಿಯನ್ನು ತೆರೆದು ಪರಿಶೀಲನೆ ಮತ್ತು ಗಣಕೀಕರಣ ಮಾಡಲು 


ನ್ವಯ ಕ್ರಮ ಕೈಗೊಳ್ಳಬೇಕೆಂದು ಅದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಬಿ. ಹೇಮಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ, ಹಾಗೂ ವಾರ್ತಾ ಇಲಾಖೆ, (ಆಡಳಿತ ಶಾಖೆ) 


ಸರ್ಕಾರಿ ಆದೇಶ ಸಂಖ್ಯೆ ಕಸಂವಾಪ್ರ 102 ಕೆಎಂಯು 2009 ದಿನಾಂಕ: 28.07.2012ಕ್ಕೆ ಅನುಬಂಧ 
ಭದ್ರತಾ ಕೊಠಡಿಯಲ್ಲಿನ ಗುಪ್ತ ನಿಧಿಯ ಅನ್‌ವೆಂಟರಿಯನ್ನು ಕೈಗೊಳ್ಳಲು ಮಾರ್ಗಸೂಚಿಗಳು 
ಸರ್ಕಾರವು ರಚಿಸಿರುವ ಅಧಿಕಾರಿ ಸಮಿತಿಯು ಸಭೆಯನ್ನು ಕಾಲಕಾಲಕ್ಕೆ ಏರ್ಪಡಿಸಿ ಅದರಿ೦ದ ಸೂಕ್ತ ಮಾರ್ಗದರ್ಶನವನ್ನು ಪಡೆಯಬೇಕು. 
ಗುಪ್ತ ನಿಧಿಯಿರುವ ಭದ್ರತಾ ಕೊಠಡಿಯನ್ನು ತೆರೆಯುವಾಗ ಹಾಗೂ ಮುಚ್ಚುವಾಗ ಇಲಾಖಾ ಅಧಿಕಾರಿಯಿಂದ (ಗ್ರೂಪ್‌-ಎ) ಪಂಚನಾಮೆ 
ಮಾಡಬೇಕು. 


ಭದ್ರತಾ ಕೊಠಡಿಗೆ 700016 100608 575611 ಅಳವಡಿಸಿ ಒ೦ದು ಬೀಗದ ಕೀಯನ್ನು ಸಮಿತಿಯ ಅಧ್ಯಕ್ಷರ ಬಳಿಯು ಮತ್ತೊಂದು ಬೀಗದ 
ಕೀಯನ್ನು ಸಮಿತಿಯ ಇತರೆ ಯಾವುದಾದರೂ ಸದಸ್ಯರ ಬಳಿ ಇರುವಂತೆ ನೋಡಿಕೊಳ್ಳತಕ್ಕದ್ದು. 

ಭದ್ರತಾ ಕೊಠಡಿಯನ್ನು ರಕ್ಷಣಾ ಸಿಬ್ಬಂದಿ ಹಾಗೂ ಕೀಯನ್ನು ಹೊಂದಿರುವ ಸದಸ್ಯರ ಸಮ್ಮುಖದಲ್ಲಿ ಸೀಲ್‌ ಮಾಡುವುದು. 

ಭದ್ರತಾ ಕೊಠಡಿಯನ್ನು ಒಂದೇ ದಿವಸದಲ್ಲಿ ಪದೇ ಪದೇ ತೆರೆಯುವುದನ್ನು ಹಾಗೂ ಮುಚ್ಚುವುದನ್ನು ನಿರ್ಬಂಧಿಸಬೇಕು. 

ಗುಪ್ತ ನಿಧಿಯ ಇನ್‌ವೆ೦ಟರಿಯನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿಯನ್ನು ನೇಮಿಸಿರಬೇಕು ಮತ್ತು ಆಯುಕ್ತರನ್ನು ಅಥವಾ 
ಸಮಿತಿಯ ಸದಸ್ಯರುಗಳನ್ನು ಹೊರತುಪಡಿಸಿ ಮತ್ಕಾರು ಭದ್ರತಾ ಕೊಠಡಿಗೆ ಪ್ರವೇಶ ಪಡೆಯಲು ನಿರ್ಬಂಧಿಸಬೇಕು. ಭದ್ರತಾ ಕೊಡಡಿಗೆ 
ಇನ್‌ವೆ೦ಂಟರಿದಾರರು ಹಾಗೂ ಇತರರು ಪ್ರವೇಶ ಮಾಡುವ ಮುನ್ನ ಹಾಗೂ ಅಲ್ಲಿಂದ ಹೊರಬರುವಾಗ ಅವರನ್ನು ಸೂಕ್ತ ತಪಾಸಣೆಗೆ 
ಒಳಪಡಿಸಬೇಕು. 


ಗುಪ್ತ ನಿಧಿಯ ಇನ್‌ವೆಂಟರಿಯನ್ನು ಕೈಗೊಳ್ಳುವ ಉದ್ದೇಶಕ್ಕಾಗಿ ನೇಮಕಾತಿಗೊಳ್ಳುವ ಅಧಿಕಾರಿಯವರು ಅಥವಾ ಇಲಾಖಾ ಅಧಿಕಾರಿಯವರು 
ಅದನ್ನು ಕ್ರಮಬದ್ಧವಾಗಿ ಒಂದು ಕಡೆಯಿಂದ ಆರಂಭಿಸಿ ಅದನ್ನು ಪೂರ್ಣಗೊಳಿಸಬೇಕು. ಮತ್ತು ಯಾವುದೇ ಗುಪ್ತ ನಿಧಿಯನ್ನು 


ಡ್‌ 


ಸಾದ್ಯವಾದಷ್ಟು ಸ್ಥಾನಪಲ್ಲಟ ಮಾಡದಿರಲು ಕ್ರಮವಹಿಸಬೇಕು. 
ಗುಪ್ತ ನಿಧಿಯ ಇನ್‌ವೆಂಟರಿಯಲ್ಲಿ ಯಾವ ಯಾವ ಪ್ರಮುಖ ಅಂಶಗಳು ಇರಬೇಕು ಎಂಬುದನ್ನು ಅಧಿಕಾರಿ ಸಮಿತಿಯು ನಿರ್ಧರಿಸಬೇಕು. 


ಭದ್ರತಾ ಕೊಠಡಿಯನ್ನು ತೆರೆಯುವ ಮೊದಲು ಸಿ.ಸಿ.ಟಿ.ವಿ ಯನ್ನು ಚಾಲೂ ಮಾಡಬೇಕು. ಮತ್ತು ಆ ದಿವಸದ ಇನ್‌ವೆಂಟರಿ ಕೆಲಸವು 
ಮುಗಿದು ಭದ್ರತಾ ಕೊಠಡಿಯನ್ನು ಮುಚ್ಚುವವರೆಗೆ ಇದು ಚಾಲೂನಲ್ಲಿರಬೇಕು. ಅಥವಾ ದಿನದ 24 ಗಂಟೆಯು ಚಾಲುವಿನಲ್ಲಿರಬೇಕು. 


ಆಯಾ ದಿವಸಗಳ ಇನ್‌ವೆ೦ಟರಿ ವಿವರಗಳನ್ನು ಅದೇ ದಿವಸಗಳಲ್ಲಿ ಗಣಕೀಕರಣಕ್ಕೆ ಆಳವಡಿಸಬೇಕು 

ಇನ್‌ವೆಂಟರಿ ಕೈಗೊಳ್ಳುವವರು ಇನ್‌ವೆಂಟರಿ ವಿವರಗಳನ್ನು ಬಹಿರಂಗವಾಗಿ ಚರ್ಚಿಸಬಾರದು. ಗಣಕೀಕರಣ ವಿವರಗಳು ರಹಸ್ಯವಾಗಿರಬೇಕು. 
ಗುಪ್ತ ನಿಧಿಯ ಇನ್‌ವೆಂಟರಿಯನ್ನು ಕೈಗೊಳ್ಳುವ ಸಮಯದಲ್ಲಿ ಧೂಮಪಾನ ಮಾಡಬಾರದು, ಮತ್ತು ರಾಸಾಯನಿಕವನ್ನಾಗಲಿ ಅಥವಾ 
ಸ್ಟೋಟಕಗಳನ್ನಾಗಲಿ ಬಳಸಲು ನಿಷೇದವಿರಬೇಕು. 

ಭದ್ರತಾ ಕೊಠಡಿಯ ಒಳಗೆ ಉಸಿರಾಟಕ್ಕೆ ಅನುಕೂಲವಾಗಲು ಸರಾಗವಾಗಿ ಗಾಳಿ ಚಲನೆಯಿರಲು ಫ್ಯಾನ್‌ ಮತ್ತು ಹವಾ ನಿಯಂತ್ರಣ 
ವ್ಯವಸ್ಥೆಯಿರಬೇಕು. 

ರಿ ಛಿ 

ಅಧಿಕಾರಿ ಸಮಿತಿ ಸಭೆಯಲ್ಲಿ ಅನುಮೋದನೆ ಪಡೆದ ನಂತರ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಆಯುಕ್ತರು 
ಗುಪ್ತ ನಿಧಿಯ ಇನ್‌ವೆ೦ಟರಿಯ ಪ್ರಕ್ರಿಯೆಗೆ ಜವಾಬ್ದಾರರಾಗಿರುತ್ತಾರೆ. ಹಾಗೂ ಪ್ರತಿ ದಿವಸದಲ್ಲೂ ಈ ಪ್ರಕ್ರಿಯೆಯು ಸರಾಗವಾಗಿ 
ನಿರ್ವಹಣೆಯಾಗಲು ಭದ್ರತೆಯು ಸೇರಿದಂತೆ ಇತರೆ ಅವಶ್ಯಕ ಕ್ರಮಗಳನ್ನು ಕೈಗೊಳ್ಳಲು ಉದ್ಯುಕ್ತರಾಗತಕ್ಕದ್ದು. 


ಸರ್ಕಾರಿ ರಜೆ ಮತ್ತು ಸಾರ್ವತ್ರಿಕ ರಜಾ ದಿವಸಗಳಲ್ಲಿ ಭದ್ರತಾ ಕೊಠಡಿಯ್ಗು ತೆರೆಯಬಾರದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜಿ.ಬಿ. ಹೇಮಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


7೫ - 2166 ಕನ್ನಡ, ಸಂಸ್ಕೃತಿ, ಹಾಗೂ ವಾರ್ತಾ ಇಲಾಖೆ, (ಆಡಳಿತ ಶಾಖೆ) 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ೨೮೭೫ 
೯೦೧೯57, ೯೦೦೬೦೦)/ ಗ110 611/1೧ 01111೯6117 5೯೦೧೯7/೧/॥ಗಿ7 
50: - ೧018/2810 ೦1 ೦೦೧1/೩೦! 6710106995 ೦! (68/7೩1೩/(೩ 51816 ೧೦॥೬॥೦೧ ೮೦೧1/೦| 80೩/6 -66. 
೧01: - 1... 700068! 01 (68/7818/4೩ 51819 700110೧ 0೦೦೧11೦! 80೩7೮ 09810 11೦. ಮಾನಿಮ/ಆಡಳಿತ/ 

ಗು.ನೌ.ಸ/2010-11/859 6೫96 28.12.2010. 

2... 60%6/0/77901 100/ 110.೧೯೯ 20 0೧೮ 2010 68196 09.03.2011  866/65566 10 176 
[1017106 500/618//, (68/7818೩ 51816 ೧೦॥೬॥೦೧ ೮೦/೧1॥/0| 808/6. 

3... ೦60/9 0! 176 07'016 (110 ೮೦೬೧ ೦! (68/7೩18/0೩ ೮೩1೦೮ 27.02.2012 ೧1೩66 1೧ !//.೧.!1೦. 
46647/2011 (8-೧50). 

4, 60%9/೧/77601! 10106/ [10. ೧೯೯ 56 ೧೮ 2012 68106 02.04.2012, 05.05.2012 ೩೧೮ 0.0೦. 
|910/ 68106 14.05.2012 ೩೮೮7655606 10 17 11077001 5೦/618//, (6817818೩ 5181 
೧೦1100 ೮೦೧11೦ 80೩/6. 

5್ರ...೬9001 10. ಮಾನಿಮ 01 ಆಡಬಿ 10/100 6೮8166 29.05.2012 8೧6೮ 31.05.2012 01! 176 
(81೧81843 51816 ೧೦॥೬!೦೧ 0೦೧1॥0। 808/6. 

6, .. 600/೧176! 1010/ 110.56 6೧೮ 2012 68196 07.06.2012 ೩೮೮/65566 10 0600761 1 
'//.೧.11೦. 46647/2011 (5-೧೯0). 

7... 700165110೧ 68106 18.06.2012 80017106 0)/ 1೧೮೦ (0817818೩ 51816 7೦1100 0೮೦೧0೦! 
808/6 ೮೦೧0/೩೦! 17010/6696 ಗಿ೨5೦೦1೩॥1೦೧ (೧) 10 07೮ 500/618// 10. 50/೧/7671 
7608ಗ179//! ೦! 0/69 50೦0100) ೩೧೮ ೧1/0೧/7901. 

೧೯೯ ಗ1/1೧(೯ 


7೧6 01000581 ೦1 (08/7818/೩ 51816 701/0೧ ೮೦೧10! ಔ0೩/೮ (986 8೫ (1) ೫ಂ%ಅ ೫/೩5 5007711106 10. ಆ0%/717901 10 


(9041811780೧ ೦! 1761 ೦೦೧1/೩೦! 917010)/ಅ95. 770 ॥/೦/೦5೩! ೧85 0೦೦೧ 97487711766 8! ೦೪೦/7776! 10%! 1೧ 1೧7೮ 10 ೦! 176 10100/0 


0017101/001661/705 ೦1 176 2908/7700 ೦! 7೮/6೦೧೩ ೩೧೦ ಓಿಂ171೧1511811/6 ೧೦1೦1775 (೧೧/೧). 


(0) 


() 


(1) 


0) 


170 518105 ೧8%ಅ 77809 ಗಿಂ(5, ಔಟ1೦5 ೩೧೮ ೧೮೦೦1೩1೦೧96 10/ 1710101767070 176 ೦೦೧50॥॥107೩। 0೩೩೧1೦೦5 ೩೧೮ ೩೧) 
(9೦/1701 10 076 561/05 1೧ 17೦ 51816 ೦7 1೧ 176 0100೧ 15 0೦೪೦77೦೮ 0 8000 ಗಿಂ(5, ೧1೦5 ೩೧೮ 76001800೧6. 7೧6 
(೦೧511/110೧ ೮೦೨೦5 0೧೦! 60715809 ೩/೧)/ 67701017790! ೦೮19165 1715 ೦೦೧51/10೧8! 506775 ೩೧೮ ೫/1೦! 10100/0 176 


(೦೦1೦176೧15 50! 6೦/೧ 1761617. 


'//೧6೧ ೩ 00150೧ ೦೧1೦/5 ೩ 1917/078// 6770101701 ೦/ 0615 9೧೦೩೦97790! ೩5 ೩ ೦೦೧1/೩೦೭೩! ೦ ೦೩೩೩ ೦೪೦/6 ೩೧೦ 176 
67080917700! 15 ೧೦! 085606 ೦೧ ೩ 010/0 56100000 ೩5 76000017606 0)/ 17೮ 7610೩೧! (೪1೦5 ೦/ 1೦೦೮೮೬9, ೮ 15 ೩೫೩/9 ೦! 17೦ 
00755007099 ೦! 17೦ ೩00೦1೧17760 06170 1917/00780/, ೦೩5೩! ೦ ೦೦೧1/೩೦0೩ 17 ೧೩೬7೮. 5೦/೧ ೩ 09150೧ ೦೩೧೧೦! 17/06 


176 17600) ೦! 1001111816 960೨೦1೩0೦೧ 10/ 06170 ೦೦೧/7760 17 176 ೦5. 


7016 5೧0016 0ಆ ೧0೦ ಗ.7ಆ/ 0)/-0855170 ೦1 17 ೦೦೧5010೦೧೩ ೦೦167760! ೩೧೦ (60018/7170 ೦! ೧7೩/೧0 06173೩70901, 17೦56 


01 ೮ಟ0/ ೩೦೦1೧1೮೦ ೩5 ಐ0/ 176 ೦೦೧51110೧೩! 5070176. 


76 18806 ೧86 10 06 ೮681 1೧. ೩೦೦೦7೮8೧7೦9 ೪/೧ 0೦1೦1೩ 110. ಸಿ.ಆ.ಸು.ಇ. 25 ಕೆಸಅ 2003 ದಿನಾ೦ಕ:25.05.2006. 
06.07.2006 ೩7೮ ೦1018! |10. ಸಿ.ಆ.ಸು.ಇ. 25 ಕೆಸಅ 2003 (೧೩) 68196 13.11.2006. 776 01/0187 17611010056 800165 10 
176 ೦೦೧1/೩೦! 611010)/665 ೫/7೦ 2/6 0೦೦೧ 180/7 8110/ 01.07.1984. 776 ಲಿ/6615 01 176 (00016 50016076 0೦೬/ 68106 
10.04.2006 ೧೦/61೧7 ೮6181100 010೮6155 ೩/೮ 59(, ೩0019 10 17 51816 ೦9/7/7901. 76 (107'016 ೮೦೮ಗ ೧೩5 018/1166 (ಗಜ 
'ಗ76161/ 0೮೦೩೪5೮ ೩ 167001807/ 6170106 ೦/ ೦೩5೩ (೩೦೮6 ೫೦6೦! 15 ೦೦೧೧7೬೦೮ 10/ ೩ 0776 091೦೧೮ ೩ 191೧7 ೦ 15 
೩0[೦1೧17760 ೧೦ ೫೦1೮ ೧7೦1! 0 9೧0೦೮ 10 0೮ ೩೦5೦/೦೮೦೦ 1೧ 760018/ 567/10 ೦/ ೧7೩೮೮ 06177೩7001, ೧7616// ೦೧ 176 5167017 
01 176 500 ೦೦೧0೧7೬೩೧೦೨, 1! 176 ೦01೧೩! ೩೦/೦171777/ ॥/2೩5 ೧೦! ೧1866 0)/ 1010/70 ೮೬ 01/೦೦55 ೦1! 56100100 ೩5 9711580606 


0) 1೧೮ 1610180! 106. 


೨೮೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ಭಾಗ-೧ 





11೦ ೦೩/1೬! ೦೦೧೨1೮೦7೩೦೧ ೦1 17೮ 7೦೦581, 1: 1೩5 ೦೦5೦೧/೦೮ 178 ೧೦ 500 56100000 10೦೦55 ೫/85 1000/66 0)/ 17 80೩/6 


೧116 ೦೧೦೩೦1೧0 ೦೦೧1/೩೦! ॥೦/೦/95 17 17೦ (5೧08 ೩/0 179) ೫೦/6 6708056 ೦೧ ೩೦೧೦೦ 0೩515 ೩೧೮ ೩6 06170 ೦೦೧0೧೬೦೮ 17007 176 10 1೧76. 


6 ಆ0%ಆ/೧7761 11/176/ ೦017೮೦ 178! 176 15506 ೦! 76001812810 ೦! 176 167100/8// 6770106995 ೧೩5 ೫/೦೩೮)/ 0೦೦೧ 1೫/೦೮ ೦೧ 
(778711818೧ 010೦765 ೫ 176 ೦1. 1961. !10೦೮558// ೩೧7೮೧೦/೧7೮೧[5 8/6 ೩/೦೩೮೦)/ 0೦೦೧ 155066 10 17೮ ೮೩೦/6 ೩೧೮ ೧೦೦/1790! 165 01 
((8/7818/4೩ 51816 7೦॥೬೦೧ ೮೦೧1೦1 808/6 00116170 10/ ೩೮೮11೦೧ ೦1 (610/1806 ೦1 10ಟ/ 610901 ೦! 71೩145 10/ 9೩೦೧ 5819180100/ ೦೦೧7019166 
೫೦೩/ ೦1 567/06 1606/66, [೧ ೩ 10% 1೦ ೦೧೩೦1೦ 176 ೦೩೧7೦1೮೩1೮ 10 909! 56100160/80501060 17 076 61/60! 160೬1177601 0100655 06170 


1010/66 0) 176 80೩/6. 


16 ಆ೦%6/7/77601 0/೩5 ೩15೦ ೦! 1೧0 1/10॥/ 172, 176 (10೧016 5076776 0೦೮: 1೩5 ೦೩1೦0೦/೦೩॥)/ 518160 17೩! ೧0 11/೧0/ 0)/-0೩55110 


01 176 ೦೦೧501೬107೩ 76೦1767760! ೩೧೦ (6601812170 ೦! 7781೧0 0917787601, 17೦56 ೧0! ೮೬)/ ೩೦[೦171೦೦ ೩5 ಆ/ 176 ೦೦೧501೬1೦೧೩ 5೦೧೦77೦. 


|! ॥/35 17೮/1೦7೮ ೮901606 ॥೧೫, 17 07೦೦೨55 ೦1 79001812800 ೦1 ೦೦೧0/೩೦! 6770101695 1೧ 17ಅ (48/೧818 51816 ೧೦॥೬ಟ೦೧ ೮೦೧1೦ 


80೩/6 ೫/7೦ ೧2/6 0೨೦೦೧ ೩೦0೦1೧71೦೦ /100 10100/170 ೮೬೦ 01೦೦೮55 ೦! ೮೩೦/6 ೩೧೮ ೧7೦೬177671! ೧೬1೦5 | ೧0! 10111 176 1951/700)/ ೦! | ೫೫. 


ಓಂ 1೧೮ 1001117760! ೦/ 176 (ಆ೦1೩/178100೧ ೧೮೦ 10 06 17 ೩೦೦೦/೮೩೦೨ ೫/1 176 61010110/ ೦115/1೩ 79501066 101 98೦0 ೦816600/ ೦! 
0515 ೩೧೮ ೩5 6! 17೮ 7೦೩೨1೦! (1೦5 ೦1 17ಆ 51816 5011. 0111೧0 ೮೬೮ 910೧1809 10 6116/67! ೦೩೭೦೦೦1೨95 17೩ 15 10/ 50/ 57 /1೬[೩/ ೫೦೧7೧ 
೩೧೦ 00)/51081/ ೦೧೩1೮೧7೦೨೮. 76 1601೬1779೧! ೩5೦ ೧೦೦೦5 10 ಆ 17806 1010%/70 17ಅ 0976/7೩ 1901170೧! (1೦5 ೮ಟ)/ ೧೦101/1೧06 176 
'/30೦೩7೦1೦$ 10/ 1901117767! ೩೧೮ 176 ೦೩೧7೦1೮೩1೮ ೧79! ೦55055 170 79015116 ೮೩॥110೫1೦೧5 ೩೧೦ ೦೦೧51೮01170 176 0/0%19100 ೦1 4% 7೩145 ೩5 
6101806 107 176 56/00 76766166 1೧ 07ಆ ೦೦೧/೩೦1೬೩! 977010೧7601 ೩೧೮ ೩೦9 1691೫481೦೧ 001606 1166 ೦1೮/ 110. ೯೯೯ 2 ೧೯೧೦ 2008 
68106 12.11.2009, 17 01೦೦58! ೦1 1/8/7170 506018! (195 10 ೩೦5೦00೦೧ ೦! 6೧187170 ೦೦೧1೩೦! 6770106695 ೪/85 101೧ ೮೦೪/೧ ೮6 


06/7/7760! |0116/ (೦೩೦ ೩! (2) ೩೦೦೪೮ ೩5 1! 6೦೨5 ೧೦! 5/1/ಆ 1650700)/ ೦1 1೩. 


(1೫/1೧70 8೩೦01೨೬೪೦೮ 0)/ 1715 ೮೦೦11೦೧ ೦! 0೪೦/7176, 176 (48/7818 51816 7೦॥॥೦೧ ೮೦೧1/೦1 80೩/6 ೮೦೧1/೩೦! £7010/665 
೦5೦೦18೩100 (೧೦00) 160/6567160 0) 115 5001618// ೩೧7೮ ೧/651607/ 1160 '//.೧.11೦. 46647/2011 17 176 00016 10೧ ೮೦೬0 ೦1 (08/7818 
012)/170 107 ೦೬೩5[1೧0 176 ೩೦೦೪೮ ೦೦17/700108100೧ 1550006 0 ೦೦/7/7700 1166 191101 (986 ೩! (2) ೩೦೦೮ ೩೧0 10 15600 '//1 01 !/೩76877ಟ5 
61600070 176 7/9! ೧5007600601, 176 (68178188 51816 7೦1೬10೦೧ 0೦೧1/0೦ 808/6 10 ೦೦೧5100/ 176 1901956718100 01 17೮ 0601107619 10 


(60418126 1761 56೧/1069. 


176 07016 (10 ೮೦೬0 ೪/೧1 ೩10/0 176 '//1! ೧೦1೦೧ ೫166 0ಿ/66/ 68166 27.02.2012 (8/6 ೦೩5೦೦ 176 ಆಂ%೦/777901 1016 
68106 09.03.2011 686 ೫! (2) ೩೦೦೪೮ ೩೧೦ ೧816 7971876606 176 73810/ 10 176 560076 7೮50೦76671 (78 15 17೦ 500/618// 10 0617೧77601 
00100) ೩೧೮ 1/00/7601 2೦0೩/1760 10 /9-007516018100 ೩0೦/ 0/0/10170 ೩೧ ೦00೦/10/ ೦1 ೧68/10 10 179 9110701 ೩೧೮ 17 176 ॥011 


0! 176 1160917901 01 176 ಗಿ00% 0೦ಓಗೆ 1೧ 1/.1.೦58/'5 ೦೩5೦. 


೧/5೩! 10 176 ೫೦೦%ಅ ೦/೮೦/9 ೦1 176 (1001016 (110 0೦೬೧, 176 (68/7818 5181ಅ 7೦110೧ 0೦೧1೦! ಔ08/6 ೫೩5 ೩5606 1೮6 
191675 (6೩೮ ೩! (4) ೫೦೦೪೮ 10 800171! 6018115 ೦1 ೦೦೧1/೩೦! 077010)/665 10/ 19-0075106/78100. 76 (648/7818 51816 70111100 ೮೦೧11೦ 808/6 
8/6 50077160 1೧೮ 0618115 ೦1 ೦೦೧18೩೦1೬೩! 677010)/ಅ995 ೦1170 ॥195601)/ ೫೧ 17677 106 191019 (986 ೩! (5) ೩೫೦೦೪. 7೧6 808/6 8೩190 


8% 79೦೦91೦೦ 10/ ೩17170 506018 11೨5 10/ (7೮ (90018117810 ೦1 107 9170101695 ೫/೦/1೧70 0755610) 1೧ 6107601 ೦೩೮/೦5. 


7೧6 0911007619 17 1/1 7೮೦1೦೧ 110. 46647/2011 (5-೧೯೮) 1೫೦1 170166 10 070016 ೩೧ ೦0॥೦ಗ710/ ೦! 06170 ೧೦೩/೮ 1೮6 
06/7/7760! 10116/ (೦೩೮ ೩ (6) ೫೦೦೪೦ 10 09 0195001! ೦೧ 18.06.2012 061016 176 56076180/ 10 ೦೪/7/7601, ಔ00100/ ೩೧೮ ೧1/0೧/7601 
26/08/ಗ/[7700/ 17 ೧15 ೦೧೩೧7೦೦ ೩೧೦ 1೧151 ೩1 176 (6108/೧1 1೧10718000. 76 06010/೧616 ೩೦೦೩/೮೦ 01016 176 560/6180/ 10 ಆ0/7/790[ 
ಔ00100/ ೩೧೮ £/1//0೧7767! 200೩/1770೧! ೩೧೮ 50171100 ೩ ೪೫/110೧ 5181017671 76೦೦5070 10/ 1600182810೧ ೦! 1೧7೦ 56ಗ/065 0! 107 


77617/0015 1೧ 17೮ (68/7818 51816 ೧೦॥೬0೦೧ ೮೦೧1೦1 808/6. 16 77೩/7 ೦೦೧1೮71೦೧೨5 181500 ೩೧77೦70 ೦॥7೦/5 ೩7೮ ೩5 10100/6: 
(1) 70/6 8೩/೮ 107 01010/6655 1೧ 1೧೮ (68/7೩18/ 51816 7೦॥೬ಟ೦೧ ೮೦೧1/೦1 80೩/೮ ೫೦/170೦ 1೧. 61010೧! ೦೩೮/೮5 1017 01೩55- || 10 
01895 1/10 ೩ 06106 01 10 10 15 ;/೦೩/5 (೧೦೮! 0/೦೩. 
(2) ಓ1 1೧6 ೦೦೧1/೩೦! 6771010665 ೧೩/೮ 0೦೦೧ ೫೦/1೧70 581191801011/. 
(3) 70/6 ೦/9 091106108| ೩55ಟ/೩7೦೦೨5 1017 17೮ 808/6 (7೩! 1701/ 5೦೧/1೦೨5 ೫(೦ಟ16 06 (೦1೩/1766. 


(4) 76 808/6 ೩5 ೦೪೦0 085560 176 95010100 10 18/66 51005 10 (6001876 17017 ೩೧76 /6001777676606 |! 10 50017/7601. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ೨೮೭೭ 





(5) 


(11) 


(12) 


(13) 


(14) 


776 ಗಿ0/500/ 0೦77771106 ೧೩5 917000/6166 176 0೩/77೩೧ ೦! 176 808/6 10 18 66019100 10 60018126 176 561/0965 01 


0001/೩0! 6710100665. 
ಗಿ 1೧ ೦೦೧1/೩೦! 0770106695 10/11! 17೮ ೦೩11೦೩೦೧ ೩೧೮ ೦116/18 160 10/ (69001878100 ೦11061 56/1096. 


೦ ೫ 0೩೦0೦೩! 00100565 ೩1 ೦೦೧0೩೦! 9170106695 ೩/೮ 1080೮ ೩5 160018 ೦17010)/ಅ95 ೩೧೮ ೫೦ ೧೩5 0960೧ ೩೦೦೦/೮1೧೦// 
6710105100. 7/6 010 7706110 51/9100) ೦1 (600/6170 8೩೦768/06 15 0/0%1೮೮೮ ೩೧೦ 176 5818// 15 0೩೮೮ ೦೧ 170017/0/ 08515 (70೬00 17೮ 


0೦/0೦/7೩೦೧ 8೩೧ !/.6.೧೦೩೦ 8/8/70೦೧. 


೦0171೦0 ೦1 176 90೩ ಗಿ೮:15೦೧/ ೮೦77771166 68166 09.04.2008 0198// 6150105695 1೩! 176 ೦೦೧0೩೦! 6770101695 ೩/೮ ೩೦0೦1೧71೦೮ ೩5 


೩08175! 58701007606 ೩೦೩೧! ೦515 ೩೧೦ 17೩! 17656 6770101695 ೧೩೪೮ 19೦೬1೦೮ ೮೬೩11081೦೧. 


6 808/6 15 ೩೧ ೩೪1೦೧೦೧73೦5 0೦0/ ೩೧೮ ೧೦ 6177155100 15 180೧ 1೦೧7 17೦ ಆ೦%ಆ/೧/79/1 10 76೦1 ೩7)/ ೦! 17656 107 0001೩01 
17010/6969. 716 ೮೩೦/6, ೮೦೦೬1177೦೧! ೩೧೮ ೮೦೧೦11೦೧ ೦! 50೧/06 ೧760181೦೧5, 1992 07010666 10 ೩0೦1೧177601 ೦೧ ೦೦೧1೩೦1 
08519. 6/76 18 ೧೦ 1690018100 17610810 178! 176 80೩/6 15 79001/6 10೦ 18/0 17ಆ [9177155107 01 176 5೦177790 10 (90018176 


176 561/1099 ೦! 17೮ ೦೦೧1/೩೦! 6771010665. 10/6 15 ೧೦ 79೦1917901 ೦ 506018! (195 10 0 11817066. 


೦೧೮/5 80೩/6 ೩೧೮ 0೦/0೦/೩೦೧5 ೩0೦17166 0)/ 176 60/7770 ೦! (02/7818/48 ॥/೧101 /೦/ಅ 51171118/0/ 018೦೮೮ ೧8%6 7604181260 
176 567/0099 ೦! 1761 ೦೦೧1/೩೦! 6೧1010)/ಅ69. "೦/ 1೧518/06, (681781814೩ 0700/8301 676101/ 20161೦07760 11೮. ೧೩/೦ 16900181266 
176 56೧/1099 ೦1 ೦೦೧1/೩೦! 977010)/665 ೩5 06/ ಲಿ/೮9/ 68166 28.07.2006. 51॥/718/1/ 17೮ (೧೩/7810 1೧76911೩ ಗಿ/೦೩ 20161007671 
ಔ 08/6 (6001817606 176 567/0995 ೦1 ೦೦೧1/೩೦! 6770106695 110೮6 ೦/೮೦/ 68166 16.01.1997, (167/೩ 880/೩ 0೩೩ [10೩೧7 171106 
(6041811766 560/1096 ೦1 ೦೦೧1/೩೦! 97101065 ೦೧ 28.02.2004 8೩/೧೦ 160971)/ 770 (081೧8188 ೧೩೧ 71೧76 0೦0 017166 ೮೦೬/5೦ 
7010665 0501000೧ ಓಂ(| 2011 ೧೩5 (6೦೦1/೦೮ 115 ೩55601 10೧7 17೮ (0%ಆ/77೦(. ಅ ೦೦೧17೩೦1೬೩ 9೧71010665 ೦1 176 (5೧೦8 


೩೬5೦ ೧9೦6 10 06 ೩೦50/0606 17 176 $17181 /8)/. 


6 10೬/ 06/0901 (61071806 07011೮60 10 ೦/ಅ/0/ 5819180101/ ೦೦೧7010150 1/೦೩/6 01 56೧/09 ೮099 ೧೦! 06೧61! 176 9170106695. 


0/೦೮ 85000 ೩ 0೦7೦1! 15 8೩/೩1೦೦ 1! ೦೩77೦! 0 9707060 10 560076 176 0೦೧ | 17೮ 091500 15 ೧01 56100166 8 1೧೮ 119! 8೫1೦7701. 


7೧6 00015 10೧ 0ಿ೦ಟಗೆ ೦1 ((8/7೧೩18೩ 1106 ಲಿ/೮೦/ 68160 27.02.2012 1865066 1೧7 1/1! ೧೮೦೦೧ 110. 46647 01 2011 1610/ 10 
08/80೩೧ 5 ೦1 17 |೬೮೦೨97790! ೦! 17೦ (100'01ಆ 50/6776 0ಿ೦ಟಗ 1೧ [1058/15 ೦೩5೦ 1೧ ೧1೦೧ ೦೧1911೩ 15 1೫೮ 6೦% 101 


೩050/0170 17 ೦೦೧1/೩೦! 677010)/ಅ95 1೧ ೩1೦೬5 ೦೦/7೧/7760! 2೦೩7760715. 


776 110೧016 5016776 0೦೬0: 17 075 |೮೦0917751/ ೦! ೧೦೦/೧೩೦೩/೧೦/೩ ೧೩೧೮೮೦/ 1/6 ಟಿ 51೩16 10011010/ 808/6 ೦೦5೦/66 1೧೩! 17 
6೩೦೧ ೩೧೮ ೨%೦// ೦೩5೦ 176 (೩1೦ 186 ೮೦/7 1೧7 ಟಿ17860%/6 ೦೩5೮ 15 ೧೦! ೩೦01೦೫19. ೧೬1೦, 176 (10೧'01ಆ 5016776 ೮೦೬0 ೩5 €॥ 
೩5 (1100೧ ೮೦೬೧ ೦! (08/78188 ೧85 ೦೦5೦೧/ಅ೮ 1೧ 1೩/7೦೬5 |೮09179715 750೩/6170 17ಅ 01೮61755 17೩ ೩೯೮ 76೦೬166 10 0ಆ ಓ90! 1೧ 
77176 ೪/೧1 ೦೦೧5160070 175 ೦೩5೮ ೦ ೦೦೧೩೦! 61010665 10 19001811780 ೦! 1761 567/099. 0೧೮ 50೧ ೧7900166 
11೮06/7700! 15 ೧7866 0)/ 17೮ 100೧'01ಆ 10೧ ೮೦೬0 1 1/1 ೧೮111೦೧ !1೦. 9916/2004 :16ಅ ೦0ಿ60/ 68160 26.08.2010 17 ೧10೧ 1 15 
50601166 1781 "| 15 ೧01೮ 1೧೩! ೩೧) 091500 97701066 6170/ 1677[008/11/ ೦ ೦೧ ೮೩॥)/ ೫/30 0೩515 ೩೧೮ ೪/೧೦ ೧85 50೧/06 
0070700091/ 101 ೩ 9100 ೦! 77076 17೩7 10 198/5, ೧೮ 50016 ೧೦/77೩1 ಅ ೦೦೧5166766 101 (ಆ018/17800೧. 7/6 $17655 5೧0016 
06 ೦೧ 176 10 1/9೩/6 ೧71೧1770೧7 567/1006 ೩೧೦ ೧೦! ೦೧ ೩೧)/ ೦೬1೦ ೮80೦." . 6 ೦೦/೧/7611 ೦1 (68/7218 1೧ 176 1೧51871 ೦೩5೦ ೧೩5 


೩1೦೩೦) 1೧70101767160 176 ೮೦೬೧ ೦7೮೦!. 


೦/69/ 0! 176 (100016 1110 ೮೦೮0 ೦1 ೧2/7818 17 '//1! ೧೮1೦೧ 110. 46647/2011 19 10 ಅ 19೩೮ 1೧ 18/೦೮/೩೦1೦ ೩೧೮ ೧೩/೧730೧105 
778770/ ೦೦01೮೮ 1 17೮ 1011015 68160 29.05.2012 ೩೧೮ 31.05.2012 01 1೧೮ (68/೧818 51510 ೧೦೬1೦೧ ೮೦೧1/೦| 80೩/6 ೪/೧೦/61೧7 


೩ 0051116 5190 107 76041812170 17೮ 56/1095 ೦1 ೦೦೧10೩೦1೬೩! 97701065 15 16065100. 


176 186 0೦1೦/16 17೮ ೦1777601 15 (69೦೦೧516618110೧ ೦1 17೮ 1550ಅ ೦1 (60018/7800 ೦1. 107 ೦೦೧10೩೦! 9170106699 ೦! 17೦ 


(8178184೩ 51816 ೧೦॥೬೦೧ ೮೦೧110! 808/6 00508071 10 076 ೦7೮೦75 0! 176 00'01ಆ 10೧ 0೦೬0 ೦ (08178188 1೧ 'ಗ/1! ೧೦1೦೧ 10. 
46647/2011 68166 27.02.2012 | 17೦ 10/1 ೦! 17 |೮೦977571 01 (೧೮ ಸಿ00 0ಿ೦ಟಗ 1೧ 1/.1.6೦58115 ೦೩೨೦. 


76 00'016 ಗಿ00%« 0೮೦೮0 17 5.೧ (0) ೫೦. 15774/2006 51816 ೦! (48/7818 ೩೧೮ 0170/19 1/5 1/.1.058/'6 ೩೧೮ ೦07೦15 68166 


03.08.2010, ೧೮೮! ೩/೩ 5 ೧೩೪೮ ೦1೩11100 17೩! 17016 15 ೩೧ 9೦೦01೦೧ 10 176 09/6/8! 07೦1೦1೦5 ೩08/೧6! "ಅ೦1೩/17810೧" 97೬7018106 1 


178601 1! 176 1010/10 ೦೦೧೮1೦೧5 ೩/6 101106: 


೨೮೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ಭಾಗ-೧ 





(1. 16 91701066 ೦೦೧೦೮/೧7೮೮ 50016 ೧8% ೫೦೦೮ 10/ 10 1/68/9 ೦! 17016 1೧ ೮ಟ0/ 587010೧696 005! ೫೧೦೬! 176 06೧611 ೦£ 


00160100 01176 1716117 ೦/೮೮/ ೦! ೩೧)/ ೦೦೬೧ ೦ 110೧೩. 


(1) 16 ೩೦0೦1೧17760 ೦1 80೧ 91701066 5೧0016 70! 0 1108 ೮1೦/೧ 1! 17660187 ೫/೧೮76 176 ೩೦0೦1೧1776೧15 ೩16 ೧1866 ೩೧೮ 
00011756 808/75! 5870೦00೧60 ೦5! ೦/ /೧೮೦7೮ 1೧೮ |915005 ೩00೦1೧7160 6೮೦ ೧೦! ೦5565569 1೧ಆ 0165010606 111೧1717 
೦೩/(1೦೫0೦೧, 176 ೩)0೦1೧01776715 ೫ 0೮ ೦೦೧51೮೦76೮ 10 0ಅ 1160೩. ಔಟ ॥/೧೮೦/ಅ 176 1500೧ 977010)/66 ೦5565506 1೧7೦ 
0950110606 ೦೩/೦೩೦೧ ೩೧೮ ೫/೩5 ೫/೦/1೧70 ೩೦೩17೨! 17೮ 58700066 00೦5! 0! 1೩೮ 0೦೦೧ 56190166 ೪/7೦! 7606100170 176 


/0೦೦೦95 ೦1 ೦೦೦೧ ೦೦07॥9111/ಆ 56100100, 800 ೩೦೦1೧1770೧15 ೩/6 ೦೦೧516೦166 10 06 1760018. 


76 (00'016 ಗಿ00« 0೮೦೮0 1೧ 08/೩ 7 ೦1! 170 1/.1.6ಅ58/15 ೦೩56 ೫/೦ 518100 178 "೧೮ ೦೧೮ 0/76 9/6/0156 5೧0016 ೦೦೧51661 ೩1 
6೩॥/ ೫8೦೮ / ೩೦೧೦೦ / 17೦56 917010)/ಅ65 ೪/೧೦ ೧೩೮ |! 1೧7. 10 1/68/5 ೦! ೦೦೧೧7೬೦೮೬5 567/06 ೩5 ೦೧ 10.04.2006 [೧7೦ ೩೫/೩1೧೦ 17೮ 


00160100 ೦! ೩೧)/ 171617 ೦೮೦/5 ೦! ೦೦೮೬/ ೦7 110/7819". 


/(116 0೩೧71೧71೧0 1೧೮ 175181 ೦೩5೦ ೦1 /9001811781107 ೦1 ೮೩॥/ ೫/30 917010)/ಅ95 1೧ 176 10/0 ೦! (೧7೮ ೩೦೦೪೮ ೩೧೩/6515 77866 0)/ 1೧6 
10೧'016 ಸಿ00 0೦೬0 1೧ 1/.1.4ಅ58/15 ೦೩5೦ 18೧0 1೧10 ೩೦೦೦೬೧! 176 ೦೦೧1೦೧1೦೧5 ೦! 176 91107015 1815606 1೧ 1761 [16೧ 5001715610 


11806 ೫೮ 101101 6೩106 18.06.2012 87೧೮ 9೩/10/ ೦೦೦೩51೦೧೨5 176 1010/10 155009 6176109 101 ೦೦೧5160/8100. 


(8) '!/೧01೧೮/ 176 ೮8॥/ 805 9170101665 ೪೫/7೦ ೩7೮ 566070 (90418128100 ೦1 56ಗ//09 1೧ (68/7818 51816 ೧೦॥೬॥೦೧ 0೦೧॥೦| 80೩/6 
8% ೦೦೧7010166 ೩ ೧11೧177077 ೦! 10 68/5 567/06 ೫70೦೬! ೩2/೩110 176 0101501000 ೦1 ೩೧) 1೧167 ೦೮೦/9 ೦1 ೦೦೮೧ ೦! 110೧8 ೩5 
೦0೧ 176 6816 01 10.04.2006, 176 ೮816 ೦1 ೦/66/ 01 10೧'016 50/6776 ೮೦೬0 1೧ ಟಿ77800%/5 ೦೩೨೦ ೩೧೦ 1611078106 1೧ 176 ೦೮6/5 01 


1/.(.(೦65೩/15 ೦೩೨೦. 


(0) . 'ಗ/0170/ 17 ೩೦0೦1೧17700! ೧7800 15 1160೩! ೦ 17604181. 


/(16 00170 17/೦000 176 (90೦ಗ 50771006 0 17೮ (68/7818 51816 7೦1೬0೦೧ ೮೦೧1/೦| 80೩/6 166 19101 (6೩೦ ೩! (5) ೫೦೦೬೮, ೦೬! 
0! 107 611010)/695 01650011 ೦1/70 ೦೧ ೦೦೧1/೩೦! 08515 1೧ 148/7810 51816 7೦110೧ ೮೦೧1೦ 80೩/6 ೦೧// 176 1010/70 17/66 9770106695 
(೩/೮ ೦೦೧7016100 ೩ ೧717177017 ೦1 10 168/9 ೦! ೦೦೧7೦೮೨5 56/09 ೩5 ೦೧ 10.04.2006 ೫170೦! ೩/೩/1೧70 176 0101600007 ೦! ೩೧)/ 1716117 ೦೮೦/5 


01 0೦೬ ೦" 110೧೩: 

















51. ೧051 10 ೫೧100 [11117101 ೦1 )/€೩/ ೦1 ೨೦೪೫1೦೮ 
[13776 ೦1 1೧6 0150೦೧ 70816 ೦! ಓು॥0017173601 
10. 8301017166 ೩85 ೦೧ 10.04.2006 
ತ್ಫೆ 5/ ೧೦/೩೦0೩ (377818 50% 08.03.1996 10/6819 1 170೧17 
2. 5/ .7.51/1/೩58 50% 30.03.1996 10/6೩/75 
3. 5/1. 5೧1/೩೧೧೩ 50% 01.03.1996 10/68/15 1 110೧17 




















01 ೦೧೮/6 ೧೩/10 ೧೦! 0ಟ! 1೧ ೩ 711೧1770೧7 ೦1 10 1/೩5 560/109 17 ೦೦೧1೩೦೭೩! 917010೧7601 17 176 808/೮ ೩5 ೦೧ 10.04.2006, 60 
01 ೦೩॥// 10 0! 17೦ 06/7011! ೦! 79018128100 1೧ 176 1001 ೦! 176 ೦1೮೦/95 01 1೧೮ ಗಿ00%4 0೦೧0 17 77800106 ೦೩5೮ ೩೧೮ ೩5 ॥/€॥ 25 


!/.1(೦58116 ೦೩೨೦. 


೦17 176 (6000 ೦1 (7ಆ (68/7818 51816 ೧೦॥೬॥೦೧ ೮೦೧॥(0| 808/6 1! ೩೦[೦೩/9 17೩! 1೧೮ ೩0೦1೧077601 ೦! 176 ೩೦೦೪೮ 779೧0066 
17/96 ೦೦೧1೩೦1೩! ೦77010)/ಅ95 111೧0 175 691/1007 ೦! "1/7ಆ01೩/" ೩5 ೮61/60 0)/ 176 (100016 ಗಿ0% ೮೦೬/ 1 |/.!.(058/15 ೦೩5೦. 110000, 


1715 15 500]901 10 ೦೦೧11778110 0)/ 1೧೮ (68/೧818 51816 ೧೦॥೬॥೦೧ 0೮೦೧1101 80೩/6. 


೧0/ 1! 15 ೩150 ೦೦5೦/೦೮ 0)/ 176 0೪೮/777760 17೩ 10/0 1೦ 9೦೬೩। ೦00೦ಗ1ಟ೧1)/ ೩೧೮ ೦೦೧501॥೦೧೩। 001! ೦! ೦56೧/8100 0010 
00/1606 10 50 & 57" ೩೧೮ ೦070 ೦1೩5565 ೦೩೧/೦! ಆ 18/0೧ 2೫18) 0) ॥/ ೦! ಅಗ0/7855 (60018128100 ೦! ೦೦೧1/೩೦! 9170106969. 7೧6 
008501೬107೩ 0೦೦೮55 ೦! 16೦೬177901 17/0೦೬0 ೧00110810೧ ೩೧೮ 1016170 904೩! ೦0೦೧೬೧1105 10 8೩1 6101016 ೦೩೧೮1೮೫೩1೮ 5೧8 ೧೦ 06 
118106 / 18೩7706166 0000. 76 (68/7818 51816 7೦111007 ೮೦೧1॥/೦| ಔ80೩/೮ ೦೩೦/16 ೩೧೮ 00111601 (105 ೦! 1992 00// 001606 
೩0[೦1717760/ ೦1 ೦1೦1815 ೦೧ ೦೦೧17೩೦1 10 ೩ 061೦6 ೦1 ೦೧೮ 1/9೩/ 10/ ೩ 5060110 0ಟ/0೦56. 76 808/6 ೫/೦೮ ೧೫/೦ 1000/66 176 0೦೦೨95 01 
೦090 /ಅ೦117760(, ೩5 80೫7೨ ೩೦0೦1೧17760 ೦1 ೦01೦1815 ೦೧ ೦೦೧1/೩೦. 05! 0೦೦೩೬೨5೦ 17೮ ೦೦೧1/೩೦! 6770106995 ೩/೮ ೦೦೧೧೬೦೦ 176/60) ೧೩/೦ 
17011100 176 700! 10 06! 19041811766, 6೦೮5 ೧೦! 5//1/ಆ ೩5 1೧08/79೧1೩| 10/0 ೦1 ೦॥76/ 6101016 ೦೩೧೮1೦೩165 10 0 ೩00೦171906 17/0೬00 ೩ 


10011773819 0೦೦೨55 ೦1 ೦0೦೧ (6011177671 ೩೧೦ (956/8100 0೦10) ೦೩೧7೦! 0೮ 18/೦೧ ೩/೩)/ ೩೧೦ 1೧11೧096 000. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ೨೮೭೯ 





76 0೪67777601 12/ಆ ೫೦೩೦) 00/166೮ 4% ೦1 (6101806 10 ೦೩೦೧ ೦೦೧7016160 1/68/ ೦! 56೧/1099 76760160 0)/ (7೮ ೦೦೧1೩೦1 


617010)/695 10 09! ೩೧ 9೧1// 1770೦೬00 ೦೦7೧ 1901417601 010 1010/೧0 176 ೦೩516/ 51/5101. 


6 ೦೦೧1೦೧71೦೧ ೦1 176 ೦೦೧1೩೦! 917010)/ಅಅ5 10 ೦೦೧51೮೦! 10 1/9೩/$ ೦1 ೦೦70161006 567/05 ೩5 ೦೧ 6816 01 176 (10೧016 10೧ ೦೦೮0: 
0166/ 68160 27.02.2012 ೫5೦ ೮೦೨5 ೧01 50/16 170 1951/700)/ ೦1 1೩ 1೧ 11೦/ ೦! |/.!.(058/15 ೦೩5೮ ೧1೦೧ 5060111095 17೩ ೩ ೦೩೧೮1೮8೩! 
0600176 6101016 ೦೧/)/ ೫೧೦೧ 1! ೦೧೮ ೧೩5 ೦೦೧7019100 10 1/6೩/6 ೦! 56/05 ೦" ೧7016 ೩5 ೦೧ 10.04.2006 ॥/[೧೦ಟ! 1೧10೧/0೧00 ೦1 17೮ ೦೦೬ಗ/ 
೦166/. 70161016 176 1೧08/7011! 10/0 ೦! 6101015 ೦೩೧೦1೮೩1೦5 10 0 ೩0೦0೦17160 17/0000 ೦೦೧501100೧8! 0೦೦೮55 ೦! 1601176೧! ೩೧೮ 
(9567/810೧ 0010/ ೦೩೧7೦! 0೮ 18/0೧ ೩೪೩) ೦೧ 17೦56 01೦೩ 10/18/6606 0)/ 17೮ ೦೦೧1/೩೦! 69೧1010695 ೩೧೦ ೧೦೧೦೮ 1 6೦೦5 ೧೦! 5ಟ/1/ಆ 101 
00/7516018100 ೪/711ಅ ೦॥70/ 155009 1815006 0)/ 176 ೦೦೧1/೩೦! 67701016995 ೩150 6೦೨9 ೧0! 5ಟ//1/ಆ 10 ೦೦೧516018100 17 119%/ ೦1 1೧೮ |೮೦09179/1 


(9೧06166 0) 17೮ (10೧'016 5016179 0೦ಓಗ 1೧ 1/.1.೦58/1 ೦೩5೦. 


1೧ 1೦% ೦! (೧೮ 18015 1೧ 176 10760005 ೩/೩5 ೦೧1/ 176 17765 ೦೦೧೩೦೭೩! ೦170106695 7797೧10766 ೩೦೦೪ಆ ೩/6 610116 10 061 
(60418117606 1೧ 176 (08/7818 51816 ೧೦॥೬॥೦೧ ೮೦೧1/0೦! 80೩/6 1೧ ೩೦೦೦/೮೩೦೨ ೫/1 17೮ 51810100/ 0701191075 ೩೧೦ 17೮ ೦/೮೦/5 ೦1 1೧6 ಗಿ 


೦00ಗ. 
(16706 176 ೦16೮01. 
€0%/7770೧! ೦/೮೦/ 10. ೯6 56 6೧0 2012 88708106 08106: 17.07.2012 


76 15600 ೦1 166018128100 ೦1 ೦೦೧೩೦0೬೩ ೦770106695 1೧ 17೮ (68/7೧೩1೩/೩ 51819 ೧೦೬1೦೧ ೮೦೧॥೦। 80೩/6 ೩5 0೦೦೧ 16 908171೧006 
17 ೩೦೦೦/೮೩೧೦ ೪/7 176 010೦1910೧5 ೦! 18/ ೩೧೮ 1೧ 176 10/0 ೦1 ೦/೮೮/$ ೦1 176 1100015 50076775 0೦೬0 1೧ 1/.1.ಆ58/15 ೦೩೨೮ ೩5 061 1೧೦ 
6160000795 01 (100'016 110೧ ೮೦೮0 ೦1 (48/7818/4೩ 08106 27.02.2012 1೧ 1/1! ೧೦1೦೧ [೫೦. 46647 01 2011 (5-೧೯೦) ೩೦/ 010/61೧0 ೩೧ 


00॥0110/ ೦1 06170 ೦೩/೮ 10 176 ॥600/6/9 ೩೧೮ ೦7೮೦/6೦ ೩5 10100/5: 


(1). 7/6 560/0965 ೦! 1010/70 17/66 ೦೦೧0೩೦! 6110101665 ೪/೧೦ ೧೩/೦ ೦೦77010106 ೩ 1711೧1710೧7 ೦1 10 168/9 ೦! ೦೦೧0೧7೬೦೬5 
567/06 ೫7೦೮! ೩/೩/1170 176 0101600100 ೦! ೩೧)/ 17161೧7 ೦/೮೦/5 ೦1 ೦೦೬0 ೦/ 110/೩ ೩5 ೦೧ 10.04.2006 ೧7/ 06 16001812606 
10100/170 ೮೬೦ 0/೦೦೦೮೮/6 ೦1 1೩/ ೩೧೦ 1/0//ಗಿ/170 176 18015 ೫/೧ 108/6 10೦ 681ಅ ೦1 ೩೦೦1೧1776೧1, 176 ೦5! ೩0೩/5! ೧100 


೩॥[೦1೧177 60 ೫/೩5 77800, ೫/೧೦170/ 176 97500೧ ೦5565559 171೧1777 ೦೮೩1೦೫೦೧, 610. 














51. ೧051 10 ೫100 [11177001 ೦1 )/೦೩/ ೦1 5೦1೦೦ 
[12176 ೦1 176 ॥೦5೦೧ 7೩೮ ೦1 ಗಿ)[0೦171771071 
೫೦. ೩801017166 ೩85 ೦೧ 10.04.2006 
1 5/ ೧೦/೩೦0೩ (೩೧77818 50% 08.03.1996 10/6815 1 ೧10017 
2. 5/ .7.51/1/258, 50% 30.03.1996 10/6೩/75 
3. 5/1. 5೧1/೩೧೧೩ 50% 01.03.1996 10/68/75 1 110೧17 























(11) 776 0100058 101 90181281100 ೦! 176 (67718171೧0 ೦೦೧1/೩೦! ೦170100695 ೦! 176 (6817818೩ 51816 7೦00೧ ೮೦೧0೦ 808/6 
೧೦ ೧8/6 ೧೦! ೦೦೧7019160 ೩ ೧11೧177017 ೦1 10 )/೦೩/5 50೧/09 ೩5 ೦೧ 10.04.2006 ೩5 ೦೦೧೩೦1೬೩! ೦17010)/66 1೧ 176 (08178188 
51816 ೧7೦೪1೦೧ ೮೦೧1॥/0| 80೩/೮ ೦೩೧/೦! 06 ೦೦೧51೮೦166 ೧00/ 176 18015 ೩76 ೦1/೦೮/775187095 1/3/015606 17 176 0768177016 ೩೧೮ 
17 176 100! ೦! ೦7೮/9 ೦1 176 ಗಿ ೮೦೬0 1೧ |/.1.058/'6 ೦೩5೦. [10%9%0[, 176 ೦೦೧10೩೦! 6710106565 ॥/॥ ೦೦೧0೧೬೦ 10 091176 
060761! 01 1೦೬! 610901 91071809 ೩೧೮ ೩೦೮ 16108100 [0/೦/1೮೦೮ ೦೧ ೧0781181187 010766 ೩5 ಏ0/ 176 6101010/ ೦101೩ 
೩0016 6೬/70 176 61/60( (9010117760! 10 ಅ ೧786 0)/ 17೮ (62/7818 51816 7೦॥೬॥೦೧ ೮೦೧1701 80೩/6 5060 10 01701 
101775 ೩೧೮ ೦೦೧611೦075 01 176 ೦/66/10. ೯೯೯ 2 ೯೧೮ 2008 68106 12.11.2009. 


ಔ)/ ೦/೮೮/ ೩೧೮ 17 176 ೧೩/76 ೦1176 ಆ೦೪೦/೧೦/ ೦! (68/೧818, 


€..ಗ೧25ಟ)/3೩ಗ7777೩ 
ಟ06/ 560/9180/ 10 06177767 
(೧0೦೦1೦0%/ ೩೧೮ £/1//0೧7600, 


೧೧ - 1997 `[೦/69!, ೫00100/ ೩೧೮ /:/1/0೧760 260೩1177001. 


೨೮೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ಭಾಗ-೧ 





ಕಂದಾಯ ಸಚಿವಾಲಯ 


ವಿಷಯ: ಶೀ ವೆಂಕಟೇಶ್‌.ಬಿ, ತಹಶೀಲ್ದಾರ್‌ ಗೇಡ್‌-1, ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು ಅವರಿಗೆ ತಹಶೀಲ್ದಾರ್‌ 
ಗೇಡ್‌-1ಹುದ್ದೆಗೆ ಪೂರ್ವಾನ್ವಯವಾಗಿ ಬಡ್ತಿ ನೀಡುವ ಬಗ್ಗೆ. 


ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ:ಆರ್‌ಡಿ 16 ಎಡಿಇ 2009, ದಿನಾಂಕ:21012010 


2) ಶೀ ವೆಂಕಟೇಶ್‌.ಬಿ, ತಹಶೀಲ್ದಾರ್‌ ಗೇಡ್‌-1 ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಬೆ೦ಗಳೂರು ಅವರ 
ಮನವಿ ದಿನಾಂಕ:12.07.2011. 


3) ಬೆಂಗಳೂರು ಜಿಲ್ಲಾಧಿಕಾರಿಯವರ ಪತ್ರ ಸಂಖ್ಯೆ.ಎಡಿಎಂ(1)/ಸಿಆರ್‌/22/2011-12 ದಿನಾಂಕ: 28-07-2011. 
ಎ 

4) ಸರ್ಕಾರದ ಆದೇಶ ಸಂಖ್ಯೆಆರ್‌ಡಿ 56 ಎಡಿಇ 2011, ದಿನಾ೦ಕ: 19-01-2012. 

5) ಸರ್ಕಾರಿ ಅಧಿಸೂಚನೆ ಸಂಖ್ಯೆ;ಕಂಇ 35 ಎಎಸ್‌ಡಿ 2012 ದಿನಾ೦ಕ:17.02.2012. 


6) ಶೀ ವೆಂಕಟೇಶ್‌.ಬಿ, ತಹಶೀಲ್ದಾರ್‌ ಗೇಡ್‌-1, ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಬೆ೦ಗಳೂರು ಅವರ 
ಮನವಿ ದಿನಾಂಕ:18.02.2012. 


7) ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಕಂಇ 296 ಎಎಸ್‌ಡಿ 2011 ದಿನಾಂಕ:22.07.201, 


ಮೇಲೆ ಓದಲಾದ ಕಸಂ.(1) ರ ಆದೇಶದಲ್ಲಿ, ಸದರಿಯವರ ವಿರುದ್ದದ ಆರೋಪಗಳ ಬಗ್ಗೆ ವಿಚಾರಣೆ ನಡೆಸಲು ಮಾನ್ಯ ಉಪ 
ಲೋಕಾಯುಕ್ತರಿಗೆ ವಹಿಸಿಕೊಡಲಾಗಿತ್ತು. 


ಮೇಲೆ ಓದಲಾದ ಕ.ಸ೦.(2) ರ ಮನವಿಯನ್ನು ಸಲ್ಲಿಸಿ, ದೂರುದಾರರು ದೂರು ಕೊಡುವುದಕ್ಕೆ ಮುಂಚೆಯೇ ಭೂಮಾಪಕರು ಅಳತೆಗೆ 
ಹೋಗಿದ್ದು, ಎದುರುದಾರರು ತಕರಾರು ನೀಡಿ, ಗಲಾಟೆಯಾಗಿದ್ದರಿಂದ ಮತ್ತು ಅದೇ ಜಮೀನಿನ ಮೇಲೆ ಸಿವಿಲ್‌ ನ್ಯಾಯಾಲಯದ ಮಧ್ಯಂತರ 
ಆದೇಶವಿದ್ದುದರಿ೦ದ ಕೇವಲ ಕಾನೂನಿನ ತೊಡಕಿನಿಂದ ಅಳತೆ ತಡವಾಗಿರುವುದಾಗಿ ತಿಳಿಸಿರುತ್ತಾರೆ. 


ಮೇಲೆ ಓದಲಾದ ಕ್ರಸಂ.(3) ರ ಜಿಲ್ಲಾಧಿಕಾರಿ, ಬೆ೦ಗಳೂರು ಅವರು ಸಹ ದೂರುದಾರರು ದೂರು ಕೊಡುವುದಕ್ಕೆ ಮುಂಜೆಯೇ 
ಭೂಮಾಪಕರು ಅಳತೆಗೆ ಹೋಗಿದ್ದು ಎದುರುದಾರರು ತಕರಾರು ನೀಡಿ, ಗಲಾಟೆಯಾಗಿದ್ದರಿ೦ಂದ ಮತ್ತು ಅದೇ ಜಮೀನಿನ ಮೇಲೆ ಸಿವಿಲ್‌ 
ನ್ಯಾಯಾಲಯದ ಮಧ್ಯಂತರ ಆದೇಶವಿದ್ದುದರಿಂದ ಕೇವಲ ಕಾನೂನಿನ ತೊಡಕಿನಿ೦ದ ಅಳತೆ ತಡವಾಗಿರುವುದಾಗಿ ಸದರಿ ದೂರನ್ನು ದೂರುದಾರರು 
ವಾಪಸ್ಸು ಪಡೆಯಲು ಪತ್ರ ನೀಡಿರುವುದಾಗಿ ತಿಳಿಸಿ, ಯಾವುದೇ ಕರ್ತವ್ಯ ಲೋಪಾಗಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಈ ಬಗ್ಗೆ ಕಾನೂನು ಇಲಾಖೆಯ 
ಅಭಿಪಾಯದ ಮೇರೆಗೆ ಮಾನ್ಯ ಲೋಕಾಯುಕ್ತರಿಗೆ ವಹಿಸಿಕೊಡಲಾಗಿರುವ ಸರ್ಕಾರಿ ಆದೇಶ ಸಂಖ್ಯೆಕಂಇ 16 ಎಡಿಇ 2009 ದಿನಾಂಕ 
21-1-2010ಅನ್ನು ಮೇಲೆ ಓದಲಾದ ಕ್ರಸಂ.(4)ರ ಆದೇಶದಲ್ಲಿ ಹಿಂಪಡೆಯಲಾಗಿದೆ. 


ಮೇಲೆ ಓದಲಾದ ಕ್ರಸಂ.(5) ರಲ್ಲಿ ಸರ್ಕಾರವು ಶ್ರೀ ವೆಂಕಟೇಶ್‌.ಬಿ, ತಹಶೀಲ್ದಾರ್‌ ಗೇಡ್‌-1, ಬೆ೦ಗಳೂರು ಉತ್ತರ (ಅಪರ) 
ತಾಲ್ಲೂಕು, ಬೆ೦ಗಳೂರು ಅವರಿಗೆ ಕರ್ನಾಟಕ ನಾಗರೀಕ ಸೇವಾ (ಆರ್‌.ಪಿ.ಪಿ.ಪಿ) ನಿಯಮಾವಳಿಗಳು 1978 ರ ನಿಯಮ 2((ಎ) ರನ್ವಯ 
ದಿನಾಂಕ:18.07.2011 ರಿಂದ ಜಾರಿಗೆ ಬರುವಂತೆ ತಹಶೀಲ್ದಾರ್‌ ಗೇಡ್‌-2 ಹುದ್ದೆಯಿಂದ ತಹಶೀಲ್ದಾರ್‌ ಗೇಡ್‌-! ಹುದ್ದೆಗೆ ವೇತನ ಶೇಣಿ ರೂ.14,050- 
ರೂ.25,050 ರಲ್ಲಿ ಪೂರ್ವಾನ್ಹಯವಾಗಿ ಪದೋನ್ನತಿ ನೀಡಲಾಗಿದೆ. 


ಮೇಲೆ ಓದಲಾದ ಕ್ರಸ೦.(6) ರಲ್ಲಿ ಶೀ ವೆಂಕಟೇಶ್‌.ಬಿ, ತಹಶೀಲ್ದಾರ್‌ ಗೇಡ್‌-1, ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಬೆ೦ಗಳೂರು 
ಕರ್ನಾಟಕ ನಾಗರೀಕ ಸೇವಾ (ಆರ್‌.ಪಿ.ಪಿ.ಪಿ) ನಿಯಮಾವಳಿಗಳು 1978 ರ ನಿಯಮ 2(0(ಎ) ರನ್ವಯ ದಿನಾಂಕ:18.07.201 ರಿಂದ ಜಾರಿಗೆ 
ಬರುವಂತೆ ತಹಶೀಲ್ದಾರ್‌ ಗೇಡ್‌-! ವೃಂದಕ್ಕೆ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ಆಡಳಿತ ಸೇವಾ ಸಮೂಹ-ಎ (ಕಿರಿಯ ಶೇಣಿ) 
ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಲು ಕೋರಿರುತ್ತಾರೆ. 


ಮೇಲೆ ಓದಲಾದ ಕ.ಸ೦.(7) ರಲ್ಲಿ ತಹಶೀಲ್ದಾರ್‌ ಗೇಡ್‌-2 ವೃಂದದಿಂದ ತಹಶೀಲ್ದಾರ್‌ ಗೇಡ್‌-1 ವೃಂದದ ತಾತ್ಕಾಲಿಕ ಜೇಷ್ಟತಾ 
ಪಟ್ಟಿಯನ್ನು ಪಕಟಿಸಲಾಗಿದ್ದು, ತಹಶೀಲ್ದಾರ್‌ ಗೇಡ್‌-1 : ವೃಂದದ ಜೇಷ್ಟತಾ ಪಟ್ಟಯಲ್ಲಿ ಶೀಯುತರ ಹೆಸರನ್ನು ಸೇರಿಸಿ ತಿದ್ದುಪಡಿ 
ಮಾಡಬೇಕಾಗಿರುವುದರಿ೦ದ ಈ ಕೆಳಕ೦ಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂ: ಆರ್‌ಡಿ 160 ಎಎಸ್‌ಡಿ 2012 ಬೆ೦ಗಳೂರು, ದಿನಾಂಕ:13-06- 2012. 


ಸರ್ಕಾರವು ಪಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಆರ್‌ಡಿ 296 ಎಎಸ್‌ಡಿ 2011, 
ದಿನಾ೦ಂಕ:27.07.2011 : ರಂದು ಪಕಟಿಸಲಾಗಿರುವ ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯಲ್ಲಿ ತಹಶೀಲ್ದಾರ್‌ ಗೇಡ್‌-1 ವೃಂದದ ಕ್ರಸಂ.642ರಲ್ಲಿ 
ಶ್ರೀ ಕೃಷ್ಣಮೂರ್ತಿ ಟಿ.ಎನ್‌. ಅವರ ನಂತರ ಕ್ರಸಂ.642(ಎ) ನಲ್ಲಿ ಶ್ರೀ ಆರ್‌ ವೆಂಕಟೇಶ್‌.ಬಿ, ಅವರ ಹೆಸರನ್ನು ಸೇರ್ಪಡೆ ಮಾಡಿ ಈ ಕೆಳಗಿನಂತೆ 
ಪಕಟಿಸಲಾಗಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ೨೮೮೧ 









































ತಹಶೀಲ್ದಾರ್‌ 
ತ ಅಧಿಕಾರಿ 
ಕ್ರ ಗೇಡ್‌-1 ತಾತ್ಕಾಲಿಕ 50/ 
೨. ಅಷ್ಟ ಅಧಿಕಾರಿಯ ಹೆಸರು ಜನ್ನ ದಿನಾಂಕ ಸೇವೆಗೆ ಸೇರಿದ ಅರ್ಹತಾ ದಿನಾಂಕ ಷರಾ 
ಸಂ. , ಜೇಷ್ಟತಾ ಪಟ್ಟಿಯಲ್ಲಿನ 57 5 
ರ ದಿನಾಂಕ 
ಕಮ ಸಂಖ್ಯೆ 
ದ 642 (ಎ) ಶೀ ವೆಂಕಟೇಶ್‌.ಬಿ, 50 05-04-1964 01-02-2006 18-07-2011 ತಹಶೀಲ್ದಾರ್‌ 
ಗೇಡ್‌-| 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ.ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧೧ -1869 ಕಂದಾಯ ಇಲಾಖೆ (ಸೇವೆಗಳು-3). 
ಸಹಕಾರ ಸಚಿವಾಲಯ 
ವಿಷಯ: 2012-13ನೇ ಸಾಲಿನಲ್ಲಿ ಯಶಸ್ವಿನಿ ಸಹಕಾರಿ ರೈತರ ಆರೋಗ್ಯ ರಕ್ಷಣಾ ಯೋಜನೆಯ ಕಾರ್ಯಕ್ರಮವನ್ನು 
ಅನುಷ್ಠಾನಗೊಳಿಸಲು ಹಣ ಬಿಡುಗಡೆ ಮಾಡುವ ಕುರಿತು. 
ಉಲ್ಲೇಖ: 1. ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ 7004189 2012, ಬೆ೦ಗಳೂರು ದಿ:27.04.2012. 
2) ಸರ್ಕಾರದ ಆದೇಶ ಸಂಖ್ಯೆ:ಸಿಒ 216ಸಿಎಲ್‌ಎಸ್‌ 2012 ದಿ:20.06.2012 
3) ಸಹಕಾರ ಸಂಘಗಳ ಅಪರ ನಿಬಂಧಕರು(ಬಳಕೆ ಮತ್ತು ಮಾರಾಟ) ಇವರ ಪತ್ರ ಸಂಖ್ಯೆ ಆರ್‌ಸಿಎಸ್‌/ 
ಯಶಸ್ಸಿನಿ/ 08/2012-13 ದಿ:6.07.2012 
ಪ್ರಸ್ತಾವನೆ : 


ಮೇಲೆ ಓದಲಾದ ಉಲ್ಲೇಖ(2)ರ ಆದೇಶದಲ್ಲಿ ಯಶಸ್ವಿನಿ ಸಹಕಾರಿ ರೈತರ ಆರೋಗ್ಯ ರಕ್ಷಣಾ ಕಾರ್ಯಕ್ರಮವನ್ನು ಅನುಷ್ಟಾನಗೊಳಿಸಲು 
ಅನುಕೂಲವಾಗುವಂತೆ ಈಗಾಗಲೇ ರೂ. 10.00ಕೋಟಗಳನ್ನು ಬಿಡುಗಡೆ ಮಾಡಲಾಗಿದೆ. ಮೇಲೆ ಒದಲಾದ (3)ರ ಪ್ರಸ್ತಾವದಲ್ಲಿ ಸಹಕಾರ ಸಂಘಗಳ 
ಅಪರ ನಿಬಂಧಕರು(ಬಳಕೆ ಮತ್ತು ಮಾರಾಟ) ಇವರು 2011-12ನೇ ಸಾಲಿನ ಯಶಸ್ವಿನಿ ಯೋಜನೆಯಡಿಯಲ್ಲಿ 2012 ಜೂನ್‌ ಅಂತ್ಯಕ್ಕೆ 76.172 
ಫಲಾನುಭವಿಗಳು ಸೌಲಭ್ಯ ಪಡೆದಿದ್ದು, ಇದಕ್ಕಾಗಿ ರೂ. 58.30 ಕೋಟಿ ವೆಚ್ಚವಾಗಿರುತ್ತದೆ. ಆದ್ದರಿಂದ 2012-13ನೇ ಆರ್ಥಿಕ ಸಾಲಿನ ಆಯವ್ಯಯದಲ್ಲಿ 
ಈಗಾಗಲೇ ಬಿಡುಗಡೆ ಮಾಡಿರುವ ಸರ್ಕಾರಿ ಆದೇಶ ಸಂಖ್ಯೆ: ಸಿಒ 212 ಸಿಎಲ್‌ಎಸ್‌ 2012 ದಿ:20.06.2012 ರೂ. 10.00ಕೋಟಿಗಳನ್ನು 
ಹೊರತುಪಡಿಸಿ ಬಾಕಿ ಉಳಿದಿರುವ ಅನುದಾನದಲ್ಲಿ 2012 ಜುಲೈ ಮಾಹೆಯ ಅನುದಾನವನ್ನಾಗಿ ಎರಡನೇ ಕಂತಿನ ರೂ.9.95 ಕೋಟಿಗಳನ್ನು 
ಬಿಡುಗಡೆಗೊಳಿಸಬೇಕೆಂದು ತಮ್ಮ ಪತ್ರದಲ್ಲಿ ಕೋರಿರುತ್ತಾರೆ. ಅಂದರೆ 2011-12ನೇ ಸಾಲಿನಲ್ಲಿ ಯಶಸ್ವಿನಿ ಯೋಜನೆಯಡಿಯಲ್ಲಿ ನೆಟ್‌ವರ್ಕ್‌ ಆಸ್ಪತ್ರೆಗಳಿಗೆ 
ಪಾವತಿಸಲು ಬಾಕಿ ಇರುವ ಹಣ ಪಾವತಿಗೆ ಅನುಕೂಲವಾಗುವಂತೆ ಹಾಗೂ 2012-13ನೇ ಸಾಲಿನ ಜೂನ್‌ ಹಾಗೂ ಜುಲೈ ಮಾಹೆಯಲ್ಲಿ ಕೈಗೊಂಡ 
ಶಸ್ತ್ರಚಿಕಿತ್ಸೆಗಳ ಬಿಲ್ಲು ಮೊತ್ತವನ್ನು ಪಾವತಿಸಲು ಅನುಕೂಲವಾಗುವಂತೆ 2012-13ನೇ ಸಾಲಿನ ರೂ. 40.00ಕೋಟಿಗಳ ಅನುದಾನದಲ್ಲಿ ಸರ್ಕಾರದ 
ಆರ್ಥಿಕ ಇಲಾಖೆಯ ಸಂಖ್ಯೆ: ೫7 04 7೫೫ 2012, ಬೆ೦ಗಳೂರು ದಿ:27.04.2002ರ ಆದೇಶದಂತೆ ವಾರ್ಷಿಕ ಆಯವ್ಯಯದ 25%ಭಾಗ ಎರಡನೇ 


ಕಂತಾಗಿ ರೂ.9.95ಕೋಟಗಳನ್ನು ಬಿಡುಗಡೆಗೊಳಿಸಲು ಅವಕಾಶವಿರುತ್ತದೆ. 


ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: 700477೫೫ 2012,ಬೆ೦ಗಳೂರು ದಿ:27.04.2012ರಂತೆ ವರ್ಷದ ಮೊದಲನೆ ಎರಡು ತೈಮಾಸಿಕದಲ್ಲಿ 
ಪ್ರಧಾನ ಕಾರ್ಯದರ್ಶಿಯವರಿಗೆ ಆಯಾಯ ತ್ರೈಮಾಸಿಕದಲ್ಲಿ ವಾರ್ಷಿಕ ಆಯವ್ಯಯದ ಒಟ್ಟು ಅನುದಾನ ಪೈಕಿ 25%ರಷ್ಟನ್ನು ಬಿಡುಗಡೆ ಮಾಡುವ 
ಅಧಿಕಾರವಿರುವುದರಿ೦ದ ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆ ಪಡೆದು ಮಂಜೂರಾತಿ ಆದೇಶ ನೀಡಬಹುದಾಗಿರುತ್ತದೆ ಹಾಗೂ ಅದರಂತೆ 
ಪ್ರಧಾನ ಕಾರ್ಯದರ್ಶಿಗಳ ಅನುಮೋದನೆ ಪಡೆದು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಒ 216 ಸಿಎಲ್‌ಎಸ್‌ 2012, ಬೆ೦ಗಳೂರು, ದಿನಾಂಕ: 25.07.2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನಲೆಯಲ್ಲಿ, ಯಶಸ್ವಿನಿ ಸಹಕಾರಿ ರೈತರ ಆರೋಗ್ಯ ರಕ್ಷಣಾ ಯೋಜನೆಯ ಕಾರ್ಯಕ್ರಮವನ್ನು 
ಅನುಷ್ಠಾನಗೊಳಿಸಲು ಅನುವಾಗುವಂತೆ ರೂ.9.95 ಕೋಟಿಗಳನ್ನು (ರೂಪಾಯಿ ಒಂಬತ್ತು ಕೋಟಿ ತೊಂಬತ್ತೈದು ಲಕ್ಷಗಳು ಮಾತ್ರ ಎರಡನೇ ಕಂತಾಗಿ 
ಲೆಕ್ಕಶೀರ್ಷಿಕೆ “2425-00-108-0-57 ಯೋಜನೆ” ಅಡಿಯಲ್ಲಿ ಬಿಡುಗಡೆ ಮಾಡಲು ಮಂಜೂರಾತಿ ಆದೇಶ ನೀಡಲಾಗಿದೆ. 


ಈ ವೆಚ್ಚವನ್ನು 2012-13ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆಯಡಿಯ ಈ ಕೆಳಕಂಡಂತೆ ಭರಿಸತಕ್ಕದ್ದು. 


೨೮೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ಭಾಗ-೧ 





(ರೂ.ಲಕ್ಷಗಳಲ್ಲಿ) 

(ಅ)  2425-00-108-057-059 - ಇತರೆ ಖರ್ಚು ನ 725.00 

(ಆ) . 2425-00-108-057-422 - ವಿಶೇಷ ಘಟಕ ಯೋಜನೆ - 200.00 

(ಐ). 2425-00-108-057-423 - ಗಿರಿಜನ ಉಪಯೋಜನೆ - 70.00 
ಒಟ್ಟು ರೂ.ಗಳು 995.00 


ಈ ಮೊತ್ತವನ್ನು ಹಣ ಸ್ವೀಕೃತಿ ರಸೀದಿ ಮೇಲೆ ಸಹಕಾರ ಸಂಘಗಳ ನಿಬಂಧಕರ ಮೇಲು ರುಜುವಿನೊಂದಿಗೆ ಸಹಕಾರ ಸಂಘಗಳ ಅಪರ 
ನಿಬಂಧಕರು (ಬಳಕೆ ಮತ್ತು ಮಾರಾಟ) ಇವರಿಗೆ ಖಜಾನೆಯಿ೦ದ ಡ್ರಾ ಮಾಡಿ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕಿನಲ್ಲಿರುವ ಯಶಸ್ಸಿನಿ ಸಹಕಾರಿ 
ರೈತರ ಆರೋಗ್ಯ ರಕ್ಷಣಾ ಟ್ರಸ್ಟಿನ ಖಾತೆಗೆ ಜಮಾ ಮಾಡಲು ಅಧಿಕಾರ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಎಸ್‌ ರಮಣರೆಡ್ಡಿ 
ವಶೇಷ ಕರ್ತವ್ಯಾಧಿಕಾರಿ ಹಾಗೂ 
೧್ಠ - 2041 ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 
ಕಂದಾಯ ಸಚಿವಾಲಯ 


ವಿಷಯ: ಬಳ್ಳಾರಿ ಜಿಲ್ಲೆ, ಹೊಸಪೇಟೆ ತಾಲ್ಲೂಕಿನ ಮರಿಯಮ್ಮನಹಳ್ಳಿ ಹೋಬಳಿಯ ಬ್ಯಾಲಕುಂದಿ, ಡಣಾಪರ, 
ನಾಗಲಾಪುರ, ಡಣಾಯಕನಕೆರೆ ಹಾಗೂ ಗರಗ ಗ್ರಾಮಗಳಲ್ಲಿ ಮೆ: ಬಿ.ಎಂ.ಎ೦.ಇಸ್ಟಾತ್‌ ಕಂಪೆನಿ ನಿಯಮಿತ, 
ಹೊಸಪೇಟೆ ಇವರಿಗೆ ಕೈಗಾರಿಕಾ ಉದ್ದೇಶಕ್ಕಾಗಿ ಸರ್ಕಾರಿ ಜಮೀನನ್ನು ಮ೦ಜೂರು ಮಾಡುವ ಬಗ್ಗೆ 


ಓದಲಾಗಿದೆ: 
(1) ವಾಣಿಜ್ಜ ಮತ್ತು ಕೈಗಾರಿಕೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಸಿಐ.186.ಎಸ್‌ಪಿಕ್ಕೂ.2010 ದಿನಾ೦ಕ: 03.04.2010 
(2) ಜಿಲ್ಲಾಧಿಕಾರಿ, ಬಳ್ಳಾರಿ ಜಿಲ್ಲೆ ಇವರ ಪತ್ರ ಸಂಖ್ಯೆ ಕಂ/ಭೂಮಿ/74/2010-11 ದಿನಾಂಕ: 25.06.2012 ಮತ್ತು 
30.06.2012 
ಪ್ರಸ್ತಾವನೆ: 


ಮೆ: ಬಿ.ಎಂ.ಎ೦. ಇಸ್ಟಾತ್‌ ಲಿಮಿಟೆಡ್‌, ಹೊಸಪೇಟೆ ಇವರು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲ್ಲೂಕು, ಮರಿಯಮ್ಮನಹಳ್ಳಿ ಹೋಬಳಿಯ 
ಬ್ಯಾಲಕುಂದಿ, ಡಣಾಪುರ, ನಾಗಲಾಪುರ, ಡಣಾಯಕನಕೆರೆ ಹಾಗೂ ಗರಗ ಗ್ರಾಮಗಳಲ್ಲಿ ಕೈಗಾರಿಕಾ ಉದ್ದೇಶಕ್ಕಾಗಿ ಪಟ್ಟಾದಾರರಿಂದ 
ಭೂಸ್ವಾಧೀನಪಡಿಸಿಕೊ೦ಡಿರುವ ಜಮೀನಿನ ಮಧ್ಯಭಾಗದಲ್ಲಿ/ಆಜುಬಾಜಿನಲ್ಲಿ ಬರುವ ಖಾಸಗಿ ಮತ್ತು ಸರ್ಕಾರಿ ಜಮೀನಿನಲ್ಲಿ 2 110% 1710812106 61001 
॥1217/ ೩76 5128 08506 ೮00700 ೫10 300 111/7 7೦೫೮: 0181 ಘಟಕ ಸ್ಥಾಪಿಸುವ ಪ್ರಸ್ತಾವನೆಗೆ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 
21.08.2008ರಂದು ನಡೆದ ರಾಜ್ಯ ಉನ್ನತ ಮಟ್ಟದ ಪರಿಶೀಲನಾ ಸಮಿತಿ (81.೮0 ಸಭೆಯಲ್ಲಿ ಅನುಮೋದನೆಯಾಗಿರುತ್ತದೆ. ಅದರಂತೆ ಬಳ್ಳಾರಿ 
ಜಿಲ್ಲೆಯ ಹೊಸಪೇಟೆ ತಾಲ್ಲೂಕು ಮರಿಯಮ್ಮನಹಳ್ಳಿ ಹೋಬಳಿಯ ಡಣಾಪುರ, ನಾಗಲಾಪುರ, ಡಣಾಯಕನಕೆರೆ ಹಾಗೂ ಗರಗ ಗ್ರಾಮಗಳಲ್ಲಿ ಸದರಿ 
ಕಂಪನಿಯ ಘಟಕಕ್ಕೆ 3530.79 ಎಕರೆ ಜಮೀನನ್ನು ಕೆ.ಐ.ಡಿ.ಬಿ.ಯವರು ಸ್ವಾಧೀನಪಡಿಸಿಕೊಂಡು ಹಂಚಿಕೆ ಮಾಡುವ ಕುರಿತು ಅನುಮತಿಸಲು 
ಸಮಿತಿಯು ನಿರ್ಣಯಿಸಿದೆ. 


_ಘ್ಯಾವನೆಯನ್ನು ಅನುಮೋದಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಸಂಖ್ಯೆ: ಸಿಐ:312:ಎಸ್‌ಪಿಐ:2008 ದಿನಾಂಕ: 21.10.2008ರಲ್ಲಿ 
ಸರ್ಕಾರಿ ಆದೇಶ ಹೊರಡಿಸಲಾಗಿದೆ. ಅದರಂತೆ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಕೆ.ಐ.ಎ.ಡಿ.ಬಿ ಕಾಯ್ದೆ 1966ರ ಕಲ೦ 3(1)ರನ್ವಯ 
1898.51 ಎಕರೆ ಸಾರ್ವಜನಿಕರಿಗೆ ಸೇರಿದ ಭೂ ಪ್ರದೇಶ ಮತ್ತು 159171 ಎಕರೆ ಸರ್ಕಾರಿ ಭೂಮಿಯನ್ನು ಸ್ವಾಧೀನ ಪಡಿಸಿಕೊಳ್ಳಲು ಕೈಗಾರಿಕಾ 
ಪ್ರದೇಶವೆಂದು ಘೋಷಿಸಿ, ದಿನಾ೦ಕ: 03.04.2010ರಂದು ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿರುತ್ತದೆ. ವಿಶೇಷ ಭೂಸ್ವಾಧೀನಾಧಿಕಾರಿ, 
ಧಾರವಾಡ ಇವರು ದಿನಾಂಕ: 06.05.2010ರಂದು ಬಳ್ಳಾರಿ ಜಿಲ್ಲಾಧಿಕಾರಿಯವರಿಗೆ ಪತ್ರ ಬರೆದು ಒಟ್ಟು 1573.06 ಎಕರೆ ಸರ್ಕಾರಿ ಜಮೀನುಗಳನ್ನು 
ಕೆಐಎಡಿಬಿ ಕಾಯ್ದೆ, 1966ರ ಕಲಂ 33ರಡಿಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ವರ್ಗಾವಣೆ ಮಾಡಲು ಅಗತ್ಯ ಕ್ರಮ 
ತೆಗೆದುಕೊಳ್ಳಬೇಕೆಂದೂ ಇದಕ್ಕೆ ಸಂಬಂಧಪಟ್ಟ ಭೂ ಸ್ವಾಧೀನ ವೆಚ್ಚವನ್ನು ಮಂಡಳಿಯೇ ಭರಿಸುತ್ತದೆಂದು ತಿಳಿಸಿರುತ್ತಾರೆ. 


ಜಿಲ್ಲಾಧಿಕಾರಿ, ಬಳ್ಳಾರಿ ಜಿಲ್ಲೆ ಇವರು ದಿನಾಂಕ: 25.06.2012 ಹಾಗೂ 30.06.2012ರ ಪತ್ರಗಳಲ್ಲಿ ತಿಳಿಸಿರುವ ಪ್ರಕಾರ ಒಟ್ಟು 884.51 ಎಕರೆ 
ಸರ್ಕಾರಿ ಜಮೀನು ಮಾತ್ರ ಹಸ್ತಾಂತರಿಸಲು ಲಭ್ಯವಿದ್ದು ಉಳಿದ ಭೂಮಿಯ ವಿವರ ಈ ಕೆಳಗಿನಂತಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ೨೮೮೩ 





1. ನಾಗಲಾಪುರ ಗ್ರಾಮದ ಸ.ನಂ.107ರಲ್ಲಿ ಒಟ್ಟು 590.19 ಎಕರೆಗಳನ್ನು ಅರಣ್ಯ ಇಲಾಖೆಯು ಕರ್ನಾಟಕ ಅರಣ್ಯ ಕಾಯ್ದೆ. 
1963ರ ಕಲ೦ 4(1)ರಂತೆ ಕಾಯ್ದಿಟ್ಟ ಅರಣ ಪ್ರದೇಶವೆಂದು ಘೋಷಣೆ ಮಾಡಲು ಪಸ್ತಾವನೆ ಸಲ್ಲಿಸಿರುತ್ತಾರೆ. 


2). ಢಣಾಪುರ ಗ್ರಾಮದ 2.83 ಎಕರೆ ಪ್ರದೇಶವು ರೈಲ್ದೆ ಇಲಾಖೆಗೆ ಸೇರಿರುತ್ತದೆ. 
3) . ಕರ್ನಾಟಕ ಅರಣ್ಣ ಅಧಿನಿಯಮಗಳ ನಿಯಮ 41(2)ರಲ್ಲಿ ಕಾಯ್ದಿಟ್ಟ ಅರಣ್ಣ ಪ್ರದೇಶದ ವ್ಯಾಪ್ತಿಗೆ 73.64 ಎಕರೆ ಇರುತ್ತದೆ. 
4) ಆಕಾರ್‌ಬಂದ್‌ನಂತೆ ಕಡಿಮೆ ಇರುವ ಭೂಮಿಯ ವಿಸ್ತೀರ್ಣ 21.89 ಎಕರೆ. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲ೦ 94ಎ) ಮತ್ತು 94 (ಬಿ) ಅಡಿಯಲ್ಲಿ ಫಾರಂ 50 ಮತ್ತು 53 ಅರ್ಜಿಗಳು ಬಾಕಿ 
ಇರುವುದಿಲ್ಲ. ಅದಲ್ಲದೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ. 1961ರನ್ವಯ ಕಲ೦ 49(ಎ), 7ಎ, 79ಎ, 79ಬಿರ ಅಡಿಯಲ್ಲಿ ಯಾವುದೇ ಪ್ರಕರಣಗಳು 
ಬಾಕಿ ಇರುವುದಿಲ್ಲ. ಜಿಲ್ಲಾಧಿಕಾರಿ, ಬಳ್ಳಾರಿ ಜಿಲ್ಲೆ ಇವರು ತಿಳಿಸಿರುವ ಪ್ರಕಾರ ಸಂಬಂಧಪಟ್ಟ ಜಮೀನಿನಲ್ಲಿ ಆಗಿರುವ ಅತಿಕ್ರಮಣವನ್ನು 
ತೆರವುಗೊಳಿಸಲಾಗಿದೆ. 
ಹೊಸಪೇಟೆ ತಾಲ್ಲೂಕಿನ ಮರಿಯಮ್ಮನಹಳ್ಳಿ ಹೋಬಳಿಯ ಡಣಾಪುರ, ಡಣಾಯಕನಕೆರೆ, ನಾಗಲಾಪುರ, ಗರಗ ಹಾಗೂ ಬ್ಯಾಲಕುಂದಿ 


ಗ್ರಾಮಗಳಲ್ಲಿ ಮಂಜೂರಾತಿಗೆ ಪ್ರಸ್ತಾಪಿಸಿರುವ ಭೂಮಿಯು ಜನವಸತಿ ಪ್ರದೇಶದಿ೦ದ ಕ್ರಮವಾಗಿ 1.00 ಕಿ.ಮೀ, 2.50 ಕಿ.ಮೀ, 2.00 ಕಿ.ಮೀ, 2.00 
ಕಿ.ಮೀ ಹಾಗೂ 2.00 ಕಿ.ಮೀ ದೂರದಲ್ಲಿರುತ್ತದೆ. 


ಜಿಲ್ಲಾಧಿಕಾರಿ, ಬಳ್ಳಾರಿ ಜಿಲ್ಲೆ ಇವರು ಮೇಲೆ ಓದಲಾದ ಪತ್ರಗಳಲ್ಲಿ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲ್ಲೂಕು, ಮರಿಯಮ್ಮನಹಳ್ಳಿ ಹೋಬಳಿಯ 
ಡಣಾಪುರ, ಡಣಾಯಕನಕೆರೆ, ನಾಗಲಾಪುರ, ಗರಗ ಮತ್ತು ಬ್ಯಾಲಕು೦ದಿ ಗ್ರಾಮಗಳಲ್ಲಿ ವಿವಿಧ ಸರ್ವೆ ನಂಬರುಗಳಲ್ಲಿನ ಒಟ್ಟು ವಿಸ್ತೀರ್ಣ 884.51 ಎಕರೆ 
ಸರ್ಕಾರಿ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮ೦ಡಳಿ ಇವರಿಗೆ ಕೈಗಾರಿಕಾ ಉದ್ದೇಶಕ್ಕಾಗಿ ಹಸ್ತಾಂತರಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಜಿಲ್ಲಾಧಿಕಾರಿ, ಬಳ್ಳಾರಿ ಇವರು ತಿಳಿಸಿರುವ ಪ್ರಕಾರ ಸಂಬ೦ಧಪಟ್ಟ ಭೂಮಿಯ ವಿವರ ಈ ಕೆಳಗಿನಂತಿದೆ. 





















































ಅರಣ್ಯ ಕಾಯ್ದೆ 
1963 ಕಲಂ 4 ಭೂ ಮಂಜೂ 
ಕೆ ರಬಂದ್‌ ವ (1ರ ಡಿ ರಾತಿಗೆ 
ಐಎಡಿಬಿ ಆಕಾರಬಂ 1)ರಡಿ 
ರೈಲ್ವೆ ಇಲಾಖೆಯಿಂದ ಮಂಜೂರಾತಿಗೆ ಹ 
ಕ್ರ ವರ್ಗಾವಣೆಗೆ ನಂತೆ ಕಡಿಮೆ ಪ್ರಸ್ತಾಪಿಸಿದ ಸುದ ಲಭ್ಯವಿ 
ಗ್ರಾಮ ಇಲಾಖೆಯ 100 ಮೀಟರ್‌ ಲಭ್ಯವಿಲ್ಲ ಚ 
ಸಂ ಕೋರಿರುವ ಇರುವ ವಿಸ್ತೀರ್ಣದಲ್ಲಿ | ಒಟ್ಟು 
ವಿಸ್ತೀರ್ಣ ವ್ಯಾಪ್ತಿಯಲ್ಲಿ ಎಸ್ಮಾ 
ವಿಸ್ತೀರ್ಣ ವಿಸ್ತೀರ್ಣ | ಕಡಿಮೆಗೊಳಿಸ ಸತುತ 
ಜಸ ಎಂ ಜತ 4-56-7 
ಬೇಕಾದ ( ) (3-8) 
ವಿಸ್ತೀರ್ಣ 
1 2 3 4್ಕೆ 5 06 7 8 9 
1 ಡಣಾಪುರ 155.46 2.83 0.60 3.58 ದ 7.01 148.45 
2. । ಡಣಾಯಕ ನಕೆರೆ 361.52, ದ 21.29 ದ ದ 21.29 340.23 
3. | ಗರಗ 316.67 ದ ದ ೨5.76 ದ 35.76 280.91 
4. | ನಾಗಲಾಪುರ 601.88 ದ ದ 0.52 590.19 590.71 11.17 
ಬ ಬ್ಯಾಲಕುಂದಿ 137.53 ದ ದ 33.78 ದ 33.78 103.75 
ಒಟ್ಟು 1573.06 2.83 21.89 73.64 590.19 688.55 884.51 








ಆ ಪ್ರಕಾರ ಜಿಲ್ಲಾಧಿಕಾರಿಗಳು ಕರ್ನಾಟಕ ಕೈಗಾರಿಕಾ ಪ್ರದೇಶಾಬಿವೃದ್ಧಿ ಮಂಡಳಿಗೆ ಹಸ್ತಾಂತರಿಸಲು 884.51 ಎಕರೆ ವಿಸ್ತೀರ್ಣದ ಭೂಮಿ ಮಾತ್ರ 
ಲಭ್ಯವಿದ್ದು ಮಾರುಕಟ್ಟೆ ಬೆಲೆ ಎಕರೆಯೊಂದಕ್ಕೆ ರೂ.1,56,200-00 (ಒಂದು ಲಕ್ಷದ ಐವತ್ತಾರು ಸಾವಿರದ ಎರಡು ನೂರು ರೂಪಾಯಿಗಳು ಮಾತ್ರ) 
ಆಗಿರುತ್ತದೆ೦ದು ಶಿಫಾರಸ್ಸು ಮಾಡಿರುತ್ತಾರೆ. 


ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕ೦ಡಂತೆ ಆದೇಶಿಸಿದೆ. 


೨0 


೨೮೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ:31:ಎಲ್‌ಜಿಇ:2010 ಬೆ೦ಗಳೂರು ದಿನಾಂಕ:04-12-2012 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ, ಬಳ್ಳಾರಿ ಜಿಲ್ಲೆ, ಹೊಸಪೇಟೆ ತಾಲ್ಲೂಕಿನ ಮರಿಯಮ್ಮನಹಳ್ಳಿ ಹೋಬಳಿಯ ಬ್ಯಾಲಕುಂದಿ, ಡಣಾಪುರ, 
ನಾಗಲಾಪುರ, ಡಣಾಯಕನಕೆರೆ ಹಾಗೂ ಗರಗ ಗ್ರಾಮಗಳಲ್ಲಿನ ವಿವಿಧ ಸರ್ವೆ ನ೦ಬರುಗಳಲ್ಲಿನ ಒಟ್ಟು ವಿಸ್ತೀರ್ಣ 884.51 ಎಕರೆ ವಿಸ್ತೀರ್ಣದ ಸರ್ಕಾರಿ 
ಜಮೀನನ್ನು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳ (1969)ರ ನಿಯಮ 22ರಡಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಧಾರವಾಡ 
ಇವರ ಮೂಲಕ ಮೆ: ಬಿ.ಎಂ.ಎಂ. ಇಸ್ಟಾಟ್‌ ಲಿಮಿಟೆಡ್‌, ಹೊಸಪೇಟೆ ಇವರಿಗೆ ಕೈಗಾರಿಕಾ ಉದ್ದೇಶಕ್ಕಾಗಿ ಸದರಿ ಜಮೀನಿನ ಪ್ರಚಲಿತ ಮಾರುಕಟ್ಟೆ ಬೆಲೆ 
ಎಕರೆ ಒಂದಕ್ಕೆ ರೂ. 1.56,200-00 (ಒ೦ದು ಲಕ್ಷದ ಐವತ್ತಾರು ಸಾವಿರದ ಎರಡು ನೂರು ರೂಪಾಯಿಗಳು ಮಾತ್ರ) ರಂತೆ ಹಾಗೂ ನಿಯಮಾನುಸಾರ 
ಇತರೆ ಶುಲ್ಕ ವಿಧಿಸಿ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮ೦ಜೂರು ಮಾಡಲಾಗಿದೆ. 

(1) ಮಂಜೂರಾತಿ ಜಮೀನಿನಲ್ಲಿ ಇರುವ ರಸ್ತೆಗಳಿಗೆ ಪರ್ಯಾಯ ರಸ್ತೆಯನ್ನು ಭೂಸ್ವಾಧೀನ ಜಮೀನಿನ ಒಂದು ಭಾಗದಲ್ಲಿ ಬಿಟ್ಟು ರಸ್ತೆ 
ರಚನೆ ಮಾಡತಕ್ಕದ್ದು. 


(2) ಮಂಜೂರಾತಿ ಜಮೀನಿನಲ್ಲಿ ಹರಿಯುತ್ತಿರುವ ಹಳ್ಳಗಳ ಸ್ವಾಭಾವಿಕ ಹರಿವಿಗೆ ಯಾವುದೇ ವ್ಯತ್ಯಯ ಮಾಡತಕ್ಕದಲ್ಲ. 
(3) ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಇವರು ಜಮೀನು ಮಂಜೂರು ಮಾಡುವ ಮುನ್ನ ಜಮೀನಿನ ವಿಸ್ತೀರ್ಣ ಖಚಿತಪಡಿಸಿಕೊಳ್ಳುವುದು. 
(4) ನ್ಯಾಯಾಲಯ ಪ್ರಕರಣಗಳು ಬಾಕಿ ಇರುವ ಜಮೀನುಗಳನ್ನು ಹಂಚಿಕೆಗೆ ಪರಿಗಣಿಸತಕ್ಕದ್ದಲ್ಲ. 


(5) ಮಂಜೂರಿಗೆ ಪರಿಗಣಿಸುವ ಜಮೀನಿಗೆ ಹೊಂದಿಕೊಂಡಂತೆ ಅರಣ್ಯ ಪ್ರದೇಶವಿದ್ದಲ್ಲಿ, ಅರಣ್ಯ ಇಲಾಖೆಗೆ ಸೇರಿದ ಜಮೀನು ಮತ್ತು 
ಕಂದಾಯ ಇಲಾಖೆಯ ಜಮೀನನ್ನು ನಿಖರವಾಗಿ ಗುರುತಿಸಿ ಗಡಿ ನಿರ್ಧರಿಸುವುದು. 


(6) ಜಮೀನುಗಳ ಮಾರುಕಟ್ಟೆ ದರವನ್ನು ನಿಗಧಿಪಡಿಸಲು ಜಿಲ್ಲಾಧಿಕಾರಿಗಳು ಸಕ್ಷಮ ಪ್ರಾಧಿಕಾರಿಯಾಗಿದ್ದು, ಅವರು ನಿಗಧಿಪಡಿಸಿದ 
ಮಾರುಕಟ್ಟೆ ಬೆಲೆ ಎಕರೆಯೊಂದಕ್ಕೆ ರೂ. 1.56,200/- (ಒ೦ದು ಲಕ್ಷದ ಐವತ್ತಾರು ಸಾವಿರದ ಎರಡು ನೂರು ರೂಪಾಯಿಗಳು 
ಮಾತ್ರ) ದರವನ್ನು ಪರಿಗಣಿಸುವುದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಪ್ಪಣಿ ಸಂಖ್ಯೆ ಆಇ 515 ವೆಚ್ಚ-7/2012 ದಿನಾ೦ಕ:25.07,.2012 ರ ಸಹಮತಿ. ಹಾಗೂ 
ಸಚಿವಸಂಪುಟದ ತೀರ್ಮಾನದಂತೆ ಬೆಲೆನಿಗಧಿಪಡಿಸಿ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಹೆಚ್‌.ಜೆ ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


೧೧ -2238 ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
ಶಿಕ್ಷಣ ಸಚಿವಾಲಯ 


ವಿಷಯ: ಖಾಸಗಿ ಅನುದಾನಿತ ಬಿ.ಇಡಿ ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ. 


ಓದಲಾಗಿದೆ: ರಾಜ್ಯ ಶಿಕ್ಷಣ ಸ೦ಶೋಧನೆ ಮತ್ತು ತರಬೇತಿ ಇಲಾಖೆಯ ನಿರ್ದೇಶಕರ ಪತ ಸಂಖ್ಯೆ ಶಿತ3 ನೇಮಕಾತಿ/ಖಾಲಿ 
ಹುದ್ದೆ/01/2006-07, ದಿನಾಂಕ 16-07-2011, 


ಮೇಲೆ ಓದಲಾದ ಪತದಲ್ಲಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯ ನಿರ್ದೇಶಕರು, ರಾಜ್ಯದಲ್ಲಿನ ಏವಿಧ ಸರ್ಕಾರಿ 
ಅನುದಾನಿತ ಶಿಕ್ಷಣ ಮಹಾವಿದ್ಯಾಲಯಗಳಲ್ಲಿ ರಾಜೀನಾಮೆ, ನಿವೃತ್ತಿ ಮತ್ತು ಮರಣದ ಕಾರಣದಿಂದ ಖಾಲಿ ಇರುವ ಬೋಧಕರ ಹುದ್ದೆಗಳ ಬಗ್ಗೆ 
ವಿವರವಾದ ಪಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಾ, ಆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ಕೋರಿದ್ದರು. ರಾಜ್ಯ ಶಿಕ್ಷಣ ಸಂಶೋಧನೆ 
ಮತ್ತು ತರಬೇತಿ ಇಲಾಖೆಯ ಪಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿದ್ದು, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಅಡಿ 146 ಯುಎನ್‌ಇ 2011, ಬೆ೦ಗಳೂರು, ದಿನಾಂಕ 02-07-2012 


ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿನ ಈ ಕೆಳಕ೦ಡ ವಿವಿಧ ಸರ್ಕಾರಿ ಅನುದಾನಿತ ಕಾಲೇಜುಗಳಲ್ಲಿ ಮರಣ, ರಾಜೀನಾಮೆ ಮತ್ತು 
ನಿವೃತ್ತಿಯ ಕಾರಣದಿ೦ದ ಖಾಲಿ ಇರುವ ಬೋಧಕ ಹುದ್ದೆಗಳನ್ನು ಈ ಕೆಳಕ೦ಡ ಷರತ್ತುಗಳಿಗೊಳಪಟ್ಟು ಭರ್ತಿ ಮಾಡಿಕೊಳ್ಳಲು ಸರ್ಕಾರವು ಆದೇಶಿಸಿದೆ. 














ಹುದೆಗಳು ಯಾವ ಹುದೆಗಳು 
ಹುದೆಗಳ 4 ಸ ಹುದೆಗಳ 
ಕ.ಸಂ. ಕಾಲೇಜಿನ ಹೆಸರು ಮತ್ತು ಸ್ಥಳ ಈ ದಿನಾಂಕದಿಂದ ಖಾಲಿ | ಖಾಲಿ ಇರಲು ಆ 
ದ ತ್‌ ಸಂಖ್ಯೆ ಮೀಸಲಾತಿ 
ಆರುವ ಬಗ್ಗೆ ಕಾರಣ 
1 2 3 4 ವ್ರ 6 
1. | ಆರ್‌.ವಿ. ಬಿ.ಇಡಿ ಕಾಲೇಜು, ಜಯನಗರ, ಬೆ೦ಗಳೂರು 03 30೨06319980] ನಿವೃತ್ತಿ ಪಜಾ 
30-11-2001-01 ನಿವೃತ್ತಿ ಜಿ.ಎಂ. 
02-05-2006-01 ರಾಜೀನಾಮೆ ಸಾಮಾನ್ಯ 






























































ಭಾಗ -೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ೨೮೮೫ 
ಹುದೆಗಳು ಯಾವ ಹುದೆಗಳು 
ಕ.ಸಂ. ಕಾಲೇಜಿನ ಹೆಸರು ಮತ್ತು ಸ್ಥಳ ಹಡಗ ಬದಜರದ ಖಾಲಿ | ಖಾಲಿ ಕ್‌ ಹ 
ದ್‌ ಶ್‌ ಸಂಖ್ಯೆ ಮೀಸಲಾತಿ 
ಇರುವ ಬಗ್ಗೆ ಕಾರಣ 
1 2 ತ 4್ಕೆ 5 6 
2 | ವಿಜಯ ಬಿ.ಇಡಿ ಕಾಲೇಜು, ಜಯನಗರ, ಬೆ೦ಗಳೂರು 05 14-05-1999-01 ನಿವೃತ್ತಿ ಸಾಮಾನ್ಯ 
31-01-2001-01 ನಿವೃತ್ತಿ ಪ.ಪಂ 
28-02-2002-01 ನಿವೃತ್ತಿ ಸಾಮಾನ್ಯ 
31-10-2003-01 ನಿವೃತ್ತಿ ಪವರ್ಗ-! 
30-11-2005-01 ನಿವೃತ್ತಿ ಸಾಮಾನ್ಯ 
3 | ಬಿ.ಇ.ಎಸ್‌. ಬಿ.ಇಡಿ ಕಾಲೇಜು, ಜಯನಗರ, ಬೆ೦ಗಳೂರು 02 01-03-1992-01 ನಿವೃತ್ತಿ ಪ.ಪಂ 
01-04-2005-01 ನಿವೃತ್ತಿ ಪವರ್ಗ-! 
4 | ಎಂ.ಇ.ಎಸ್‌. ಬಿ.ಎಡ್‌ ಕಾಲೇಜು, ರಾಜಾಜಿನಗರ, ಪೆ 06-03-1984-01 ಮರಣ ಪ.ಪಂ. 
ಬೆಂಗಳೂರು 31-12-1995-01 ನಿವೃತ್ತಿ ಸಾಮಾನ್ಯ 
28-02-1996-01 ನಿವೃತ್ತಿ ಪ.ಪಂ 
30-06-2001-01 ನಿವೃತ್ತಿ ಸಾಮಾನ್ಯ 
5 (ಡಾ: ಅಂಬೇಡ್ಕರ್‌ ಬಿ.ಎಡ್‌. ಕಾಲೇಜು, ಬೆ೦ಗಳೂರು 02 15-02-2006-01 ನಿವೃತ್ತಿ ಪ.ಜಾ 
20-07-1994-01 ರಾಜಿನಾಮೆ ಪ.ಪಂ 
6 | ಸೈಂಟ್‌ಆನ್ಸ್‌ ಬಿ.ಎಡ್‌. ಕಾಲೇಜು, ಮ೦ಗಳೂರು 04 01-11-1997-01 ನಿವೃತ್ತಿ 
17-09-2000-01 ಮರಣ ಅಲ್ಪ ಸಂಖ್ಯಾತರ 
01-08-2001-01 ನಿವೃತ್ತಿ ಸಂಸ್ಥೆ 
01-06-2004-01 ನಿವೃತ್ತಿ 
7 | ಕಮಲಬಾಳಿಗ ಬಿ.ಎಡ್‌ ಕಾಲೇಜು, ಕುಮಟಾ 01 31310-199630] ನಿವೃತ್ತಿ ಪ.ಪಂ 
8 | ಶಂಕರಗೌಡ ಬಿ.ಎಡ್‌., ಕಾಲೇಜು, ಮಂಡ್ಯ 02 31013200301 ನಿವೃತ್ತಿ ಪ.ಪಂ 
31-03-2011-01 ನಿವೃತ್ತಿ ಸಾಮಾನ್ಯ 
9. | ನ್ಯಾಷನಲ್‌ ಬಿ.ಎಡ್‌ ಕಾಲೇಜು, ಶಿವಮೊಗ್ಗ 06 01-04-1996-01 ಪ.ಜಾ 
01-09-1998-01 ಸಾಮಾನ್ಯ 
01-03-2005-01 ನಿವೃತ್ತಿ ಪ.ಪಂ 
01-05-2005-01 ಸಾ(ಮಹಿಳೆ) 
01-06-2006-01 ಪವರ್ಗ-! 
30-11-2010-01 ಸಾಮಾನ್ಯ 
10 | ವಿವೇಕಾನಂದ ಬಿ.ಎಡ್‌ ಕಾಲೇಜು, ಅರಸೀಕೆರೆ 03 31-03-2008-01 ನಿವೃತ್ತಿ ಸಾಮಾನ್ಯ 
31-03-2004-01 ನಿವೃತ್ತಿ ಪ.ಜಾ 
30-11-2010-01 ನಿವೃತ್ತಿ ಸಾಮಾನ್ಯ 
11 | ಓ೦ ಕಾರ್ಮೆಲ್‌, ಸೋಮಾನಿ ಬಿ.ಎಡ್‌., ಕಾಲೇಜು, 04 31-05೨1993301 ಪ.ಪಂ 
ಮೈಸೂರು 31-05-2000-01 ನಿವೃತ್ತಿ ಸಾಮಾನ್ಯ 
31-12-2003-01 ಸಾಮಾನ್ಯ 
31-04-2007-01 ಸಾಮಾನ್ಯ 


























೨೮೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ಭಾಗ-೧ 















































ಹುದ್ದೆಗಳು ಯಾವ ಹುದ್ದೆಗಳು 
ಹುದ್ದೆಗಳ ಛಿ | ಹುದ್ದೆಗಳ 
ಕ.ಸಂ. ಕಾಲೇಜಿನ ಹೆಸರು ಮತ್ತು ಸ್ಥಳ ್ಟ ದಿನಾಂಕದಿಂದ ಖಾಲಿ | ಖಾಲಿ ಇರಲು ಸ 
ದ ನ್‌ ಸಂಖ್ಯೆ ಮೀಸಲಾತಿ 
ಇರುವ ಬಗ್ಗೆ ಕಾರಣ 
1 2 ತಿ 4 5 6 
12 | ಸೈಂಟ್‌ ಜೋಸೆಫ್‌ ಬಿ.ಎಡ್‌ ಕಾಲೇಜು, ಮೈಸೂರು 04 01-11-1986-01 
01-05-1996-01 
ನಿವೃತ್ತಿ ದ 
01-08-2001-01 ಪ 
01-04-2003-01 
13 | ಶಾರದಾ ವಿಲಾಸ್‌ ಬಿ.ಎಡ್‌ ಕಾಲೇಜು, ಮೈಸೂರು 02 13-01-1999-01 ರಾಜಿನಾಮೆ ಪ.ಪಂ 
30-04-2007-01 ನಿವೃತ್ತಿ ಸಾಮಾನ್ಯ 
14 | ಟಿ.ಎಂ.ಇ.ಎ. ಬಿ.ಎಡ್‌, ಕಾಲೇಜು, ಹರಪನಹಳ್ಳಿ, 01 
01-06-1994-01 ನಿವೃತ್ತಿ ಪ.ಪಂ 
ದಾವಣಗೆರೆ ಜಿಲ್ಲೆ ಗ್‌ 
15 | ಶೀಶೈಲ ಬಿ.ಎಡ್‌ ಕಾಲೇಜು, ಹರಿಹರ, ದಾವಣಗೆರೆ ಜಿಲ್ಲೆ 03 28-02-2006-01 ನಿವೃತ್ತಿ ಪ.ಜಾ 
ಡು 0 
29-04-2006-01 ನಿವೃತ್ತಿ ಪ.ಪಂ 
31-07-2006-01 ನಿವೃತ್ತಿ ಸಾಮಾನ್ಯ 
ಷರತ್ತುಗಳು: 


1... ಪಸ್ತಾಪಿತ ಖಾಲಿ ಹುದ್ದೆಗಳು ಈ ಹಿಂದೆ ಸರ್ಕಾರದ ಆದೇಶ ಮೂಲಕ ವೇತನಾನುದಾನಕ್ಕೆ ಒಳಪಟ್ಟಿದ್ದು, ಮೇಲ್ಮಾಣಿಸಿದ ಕಾರಣಗಳಿಂದ 


ಅಂದರೆ, ನಿವೃತ್ತಿ ರಾಜೀನಾಮೆ ಮತ್ತು ಮರಣದ ಕಾರಣಗಳಿಂದ ಖಾಲಿಯಾಗಿರುವುದನ್ನು ಖಚಿತಪಡಿಸಿಕೊಂಡ ನಂತರವೇ ಅವುಗಳನ್ನು 
ತುಂಬಲು ಅನುಮತಿ ನೀಡತಕ್ಕದ್ದು. 


2. ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರದ ಆದೇಶ ಸಂಖ್ಯೆ ಇಡಿ 46 ಎಸ್‌ಇಪಿ 2006, ದಿನಾ೦ಕ 12-04-2006ರ ಅಂಶಗಳನ್ನು 
ದಾಖಲೆಗಳ ಸಹಿತ ಪರಿಶೀಲಿಸಿ ದೃಢಪಡಿಸಿಕೊ೦ಡು ನಂತರ ಅನುಮೋದನೆ ನೀಡಬೇಕು. 


3. ಹುದ್ದೆಗಳಿಗೆ ನೇಮಕಾತಿ ಮಾಡುವ ಮುನ್ನ ವಿದ್ಯಾರ್ಹತೆ, ವಯೋಮಿತಿ. ಮೀಸಲಾತಿ ಇತ್ಯಾದಿ ನೇಮಕಾತಿ ನಿಯಮಗಳನ್ನು/ಜಾರಿಯಲ್ಲಿರುವ 
ಆದೇಶಗಳನ್ನು ಪಾಲಿಸಿ ಪಾರದರ್ಶಕವಾಗಿ ನೇಮಕ ಮಾಡಿರುವುದನ್ನು ದಾಖಲೆಗಳನ್ನು ಪರಿಶೀಲಿಸಿ ದೃಢಪಡಿಸಿಕೊ೦ಂಡ ನ೦ತರ,ಹುದ್ದೆಗಳ 
ಪಕಟಣೆಗಾಗಿ ಅನುಮತಿಯನ್ನು ನೀಡುವುದು. ಮೇಲೆ ತಿಳಿಸಿದ ಎಲ್ಲಾ ಕಮಗಳನ್ನು ಪಾಲಿಸಿ ನೇಮಕಾತಿಯ ಆದೇಶ ಹೊರಡಿಸಿದ ನಂತರ 
ವೇತನಾನುದಾನ ಬಿಡುಗಡೆ ಮಾಡಬೇಕು. ಆದೇಶ ಹೊರಡಿಸಿದ ದಿನಾ೦ಕದಿ೦ದ ವೇತನಾನುದಾನ ಬಿಡುಗಡೆ ಮಾಡಬೇಕೆ ಹೊರತು ಹಿ೦ದಿನ 
ಸೇವೆ ಪರಿಗಣಿಸಲು ಅವಕಾಶ ಇರುವುದಿಲ್ಲ. 


4. ನೇಮಕಾತಿಯ ಪಸ್ತಾವನೆಗಳನ್ನು ಅನುಮೋದನೆಗಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
5. ನೇಮಕಾತಿಗಾಗಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ೫೮೫7೫/೮೮೮ ನಿಯಮಗಳನುಸಾರ ನಿಗದಿತ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. 
7೯7/5177 ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು ಅಥವಾ ಹಿ.ಹೆಚ್‌ಡಿ ಪದವಿಯನ್ನು ಯುಜಿಸಿ 


ನಿಯಮಗಳಂತೆ ಪಡೆದಿರಬೇಕು. 

6. ಕಾಲೇಜುಗಳು ನಿಗದಿತ ವಿದ್ಯಾರ್ಥಿ ಪಮಾಣವನ್ನು ಹೊಂದಿರಬೇಕು. 

7. ಮೇಲ್ಕಂಡ ಶಿಕ್ಷಣ ಮಹಾವಿದ್ಯಾಲಯಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಯಾವ ಪವರ್ಗದ ಅಭ್ಯರ್ಥಿಗಳಿಗೆ ಮೀಸಲಿರಿಸಲಾಗಿದೆಯೋ 
ಅದೇ ವರ್ಗದ ಅಭ್ಯರ್ಥಿಯಿಂದ ಭರ್ತಿ ಮಾಡತಕ್ಕದ್ದು (ಮೇಲಿನ ಕೋಷ್ಟಕದಲ್ಲಿ ಕಲಂ 6ರಲ್ಲಿ ತಿಳಿಸಿರುವಂತೆ). 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 291 ವೆಚ್ಚ 8/2012, ದಿನಾಂಕ 19-06-2012ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಕಾಶ್‌ರಾವ್‌ ಕೇಸರ್‌ಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧೧ -1907 ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯಗಳು). 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ೨೮೮೭ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ವಿಷಯ: ಡಾ: ಭರತ್‌ಕುಮಾರ್‌ ಬಿ.ಎನ್‌. ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕುಂಬಾರವಾಡ, 
ಜೊಯಿಡಾ ತಾಲ್ಲೂಕು, ಕಾರವಾರ ಜಿಲ್ಲೆ. ಇವರನ್ನು ಅನಧಿಕೃತ ಗೈರುಹಾಜರಿ ಆರೋಪದ ಮೇಲೆ 
ಸರ್ಕಾರಿ ಸೇವೆಯಿಂದ ವಿಮೋಚನೆಗೊಳಿಸುವ ಬಗ್ಗೆ. 


ಓದಲಾಗಿದೆ. ಆಯುಕ್ತರು ಆಕುಕ ಸೇವೆಗಳು, ಬೆ೦ಗಳೂರು ಪತ್ರ ಸಂಖ್ಯೆ: ಡಿಪಿಜಿ/ಬೆ೦ವಿ(1)ಕಾ/04/2011-12, 
ದಿನಾಂಕ: 17/4/2012 ಮತ್ತು ದಿನಾಂಕ: 19/6/2012. 


ಪ್ರಸ್ತಾವನೆ: 


ಮೇಲೆ ಓದಲಾದ ಪತ್ರದಲ್ಲಿ ಆಯುಕ್ತರು, ಆಕುಕ ಸೇವೆಗಳು, ಬೆ೦ಗಳೂರು ರವರು ಡಾ: ಭರತ್‌ಕುಮಾರ್‌ ಬಿ.ಎನ್‌. ವೈದ್ಯಾಧಿಕಾರಿಗಳು, 
ಪ್ರಾಥಮಿಕ ಆರೋಗ್ಯ ಕೇ೦ದ್ರ, ಕು೦ಬಾರವಾಡ, ಜೊಯಿಡಾ ತಾಲ್ಲೂಕು, ಕಾರವಾರ ಜಿಲ್ಲೆ. ಇವರು ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡಿದ್ದು, 
ತದನಂತರ ದಿನಾಂಕ: 7/7/2007ರಂದು ಸರ್ಕಾರಿ ಸೇವೆಯಲ್ಲಿ ಖಾಯಂಪೂರ್ವ ಸೇವಾವಧಿ ಮೇರೆಗೆ ವಿಲೀನಗೊಳಿಸಲಾಗಿದ್ದು, ದಿನಾಂಕ: 
19/5/2008ರಿಂದ 2/6/2008ರವರೆಗೆ ರಜೆ ಮ೦ಜೂರಾತಿ ಕೋರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಂದ ಅನುಮತಿ ಪಡೆದು 
ರಜೆಯ ಮೇಲೆ ತೆರಳಿರುತ್ತಾರೆ. ನಂತರ ಯಾವುದೇ ವಿಧದ ರಜೆಯನ್ನು ಪಡೆಯದೆ ಕರ್ತವ್ಯಕ್ಕೆ ಅನಧಿಕೃತ ಗೈರುಹಾಜರಾಗಿ ಸರ್ಕಾರಿ ಕೆಲಸಕ್ಕೆ 
ಮರಳಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಸದರಿ ವೈದ್ಯಾಧಿಕಾರಿಯವರನ್ನು ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ) ನಿಯಮಾವಳಿಗಳು 1977ರ ನಿಯಮ 
6()(ಬಿ) ರನ್ವಯ ಸರ್ಕಾರಿ ಸೇವೆಯಿ೦ದ ವಿಮೋಜನೆಗೊಳಿಸುವಂತೆ ಕೋರಿರುತ್ತಾರೆ. 


ಸರ್ಕಾರವು ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ರವರ ಪ್ರಸ್ತಾವನೆ ಹಾಗೂ ಲಭ್ಯವಿರುವ ದಾಖಲೆಗಳನ್ನು 
ಪರಿಶೀಲಿಸಿ ಡಾ: ಭರತ್‌ಕುಮಾರ್‌ ಬಿ.ಎನ್‌. ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇ೦ದ್ರ, ಕುಂಬಾರವಾಡ, ಜೊಯಿಡಾ ತಾಲ್ಲೂಕು, ಕಾರವಾರ ಜಿಲ್ಲೆ 
ಇವರು ಖಾಯಂಪೂರ್ವ ಸೇವಾ ಅವಧಿಯಲ್ಲಿಯೇ ಅನಧಿಕೃತ ಗೈರುಹಾಜರಿಯಾಗಿರುವುದರಿಂದ ಸದರಿ ವೈದ್ಯಾಧಿಕಾರಿಯವರನ್ನು ಕರ್ನಾಟಕ ನಾಗರೀಕ 
ಸೇವಾ(ಪರಿವೀಕ್ಷಣಾ) ನಿಯಮಾವಳಿಗಳ ನಿಯಮ 6(1(ಬಿ) ರನ್ವಯ ಸರ್ಕಾರಿ ಸೇವೆಯಿ೦ದ ವಿಮೋಚನೆಗೊಳಿಸಲು ತೀರ್ಮಾನಿಸಿದೆ. ಆದ್ದರಿಂದ ಈ 
ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 153 ಎಂಎಸ್‌ಎ 2012 ಬೆಂಗಳೂರು ದಿನಾಂಕ: 12/07/2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಡಾ: ಭರತ್‌ಕುಮಾರ್‌ ಬಿ.ಎನ್‌. ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ, 
ಕುಂಬಾರವಾಡ, ಜೊಯಿಡಾ ತಾಲ್ಲೂಕು, ಕಾರವಾರ ಜಿಲ್ಲೆ. ಇವರು ಖಾಯಂಪೂರ್ವ ಸೇವಾ ಅವಧಿಯಲ್ಲಿಯೇ ಅನಧಿಕೃತ ಗೈರುಹಾಜರಾಗಿರುವುದರಿಂದ 
ಸದರಿ ವೈದ್ಯಾಧಿಕಾರಿಯವರನ್ನು ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ) ನಿಯಮಾವಳಿಗಳು 1977ರ ನಿಯಮ 6(ಛ(ಬಿ) ರನ್ವಯ ಸರ್ಕಾರಿ 

ಸೇವೆಯಿ೦ದ ವಿಮೋಚನೆಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಬಿ.ಎಫ್‌. ಹುಬ್ಬಳ್ಳಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧೧ -1991 ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಇಲಾಖೆ. 
ವಸತಿ ಸಚಿವಾಲಯ 
ವಿಷಯ; ಯಲಹಂಕ ಉಪನಗರದಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಬಡಾವಣೆಯಲ್ಲಿರುವ ನಿವೇಶನ ಸಂಖ್ಯೆ.24 ರ 3.34 ಎಕರೆ 
ವಿಸ್ತೀರ್ಣದ ಜಾಗದಲ್ಲಿ ಕರ್ನಾಟಕ ಗೃಹ ಮಂಡಳಿಯು ಖಾಸಗಿ ಸಹಭಾಗಿತ್ವದಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ 
ಕೈಗೊಳ್ಳಲು ಅನುಮೋದನೆ ನೀಡುವ ಬಗ್ಗೆ. 


ಓದಲಾಗಿದೆ: ಆಯುಕ್ತರು ಕರ್ನಾಟಕ ಗೃಹ ಮಂಡಳಿಯ ರವರ ಪತ್ರ ಸಂಖ್ಯೆ ಕಗೃಮಂ೦/ಮುಅ/ಯಲಹಂಕ/ವಾಣಿಜ್ಯ ಸಂಕೀರ್ಣ/ಖಾಸಗಿ 
ಸಹಭಾಗಿತ್ವ/ಬೆ೦ಗಳೂರು/201/-12/689/1883. ದಿನಾಂಕ: 11-08-2011, 03-11-2011 ಮತ್ತು 03/08-03-12. 
ಪ್ರಸ್ತಾವನೆ: 
ಮೇಲೆ ಓದಲಾದ ಪತ್ರಗಳಲ್ಲಿ ಕರ್ನಾಟಕ ಗೃಹ ಮ೦ಡಳಿಯ ಆಯುಕ್ತರು, ಪ್ರಸ್ತಾವನೆ ಸಲ್ಲಿಸುತ್ತಾ ಯಲಹ೦ಕ ಉಪನಗರದಲ್ಲಿರುವ ಕರ್ನಾಟಕ 
ಗೃಹ ಮಂಡಳಿ ಬಡಾವಣೆಯ ನಿವೇಶನ ಸಂಖ್ಯೆ 24ರಲ್ಲಿನ 3.34 ಎಕರೆ ವಿಸ್ತೀರ್ಣದ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣವನ್ನು ಸಾರ್ವಜನಿಕ ಮತ್ತು ಖಾಸಗಿ 


೨೮೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೭, ೨೦೧೨ ಭಾಗ-೧ 





ಸಹಭಾಗಿತ್ವ ಯೋಜನೆಯಡಿಯಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದ್ದು, ಈ ರೀತಿ ಯೋಜನೆಯನ್ನು ಕರ್ನಾಟಕ ಗೃಹ ಮಂಡಳಿಯು ಮೊದಲ ಬಾರಿಗೆ 
ಕೈಗೊಳ್ಳುತ್ತಿದ್ದು ಯೋಜನೆಯಿ೦ದ ಯಾವುದೇ ರೀತಿಯ ಆರ್ಥಿಕ ನಷ್ಟವಾಗಬಾರದೆ೦ಂಬ ಕಾರಣದಿ೦ದ, ಯೋಜನೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು 
ಮೆ:ಅರ್ನೆಸ್ಟ್‌ ಅಂಡ್‌ ಯಂಗ್‌ ಇವರನ್ನು ತಾಂತ್ರಿಕ ಸಲಹೆಗಾರರನ್ನಾಗಿ ನೇಮಿಸಲು ದಿನಾ೦ಕ:31-07-2010ರ 424ನೆ ಮಂಡಳಿ ಸಭೆಯಲ್ಲಿ 
ನಿರ್ಣಯಿಸಲಾಗಿದೆ. ಸದರಿಯವರ ಸಲಹೆಯನ್ವಯ ಕ್ರಮ ಕೈಗೊಳ್ಳಲಾಗುತ್ತಿದ್ದು ಯಲಹಂಕ ಬಡಾವಣೆಯನ್ನು 20 ವರ್ಷಗಳ ಹಿಂದೆಯೇ 
ನಿರ್ಮಿಸಿರುವುದರಿಂದ, ಅಲ್ಲಿ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಹಾಗೂ ಗರಿಷ್ಟ ಮಟ್ಟದಲ್ಲಿ ವಾಣಿಜ್ಯ ನಿವೇಶನವನ್ನು 
ಸದುಪಯೋಗಪಡಿಸಿಕೊ೦ಂಡು ಮಂಡಳಿಯು ನಿರಂತರ ಆವರ್ತ ಆದಾಯವನ್ನು ಗಳಿಸುವಂತೆ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿರುತ್ತದೆ. 


ಆದ್ದರಿ೦ದ, ಯೋಜನೆಯನ್ನು ಕೈಗೊಳ್ಳಲು ಸದರಿ ಯೋಜನೆಯ ತಾಂತ್ರಿಕ ಸಲಹೆಗಾರರು ತಯಾರಿಸಿದ ಟೆಂಡರ್‌ ನಿಯಮಾವಳಿಗಳನ್ವಯ 
ಅನುಷ್ಠಾನಗೊಳಿಸಲು ಉದ್ದೇಶಿಸಿ ದಿನಾ೦ಕ:15-03-2011 ರಂದು ಟೆಂಡರ್‌ ಅಧಿಸೂಚನೆ ಪ್ರಕಟಿಸಲಾಗಿರುತ್ತದೆ. ಅದರನ್ವಯ, 10 ಗುತ್ತಿಗೆದಾರರು 
ಟೆಂಡರ್‌ ದಾಖಲೆಗಳನ್ನು ಆನ್‌ಲೈನ್‌ ಮುಖಾಂತರ ಸಲ್ಲಿಸಿದ್ದರು. ಆ ಪೈಕಿ, ಸದರಿ ಟೆಂಡರ್‌ಗಳನ್ನು ದಿನಾ೦ಕ:19-07-2011ರ ಟೆಂಡರ್‌ ಪರಿಶೀಲನಾ 
ಸಮಿತಿ ಸಭೆಯಲ್ಲಿ ಪರಿಶೀಲಿಸಿ, ಮೆ:ಎನ್‌.ಸಿ.ಸಿ. ಅರ್ಬನ್‌ ಇನ್ನಾಸ್ಟಕ್ಟರ್‌ ಲಿಮಿಟೆಡ್‌, ಇವರು ನಮೂದಿಸಿರುವ ಮೊತ್ತವು ನಿಗದಿಪಡಿಸಿರುವ ಮೊತ್ತಕ್ಕೆ ಅತಿ 
ಕಡಿಮೆ ಮೊತ್ತದ ಅಂತರವಿರುವುದರಿ೦ದ, ಅವರಿಗೆ ಸದರಿ ವಾಣಿಜ್ಯ ಸಂಕೀರ್ಣವನ್ನು 30 ವರ್ಷಗಳ ವರೆಗೆ ಗುತ್ತಿಗೆ ಕರಾರಿನ ಆಧಾರದ ಮೇಲೆ ನೀಡಲು 
ಉದ್ದೇಶಿತ ಯೋಜನೆಗೆ ಹಾಗೂ ಟೆಂಡರ್‌ ಪ್ರಸ್ತಾವನೆಗೆ ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 


ಕರ್ನಾಟಕ ಗೃಹ ಮಂಡಳಿ ಆಯುಕ್ತರ ಪ್ರಸಾವನೆಯನು 


ನ್‌ಂ ವ್ದಿ 


ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲು 
ನಿರ್ಣಯಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ವಇ 352 ಕಗೃಮಂ 2011, ಬೆ೦ಗಳೂರು, ದಿನಾಂಕ:19-06-2012. 


ಮೇಲಿನ ಪ್ರಸ್ತಾವನೆಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಗೃಹ ಮಂಡಳಿಯು ಯಲಹಂಕ ಉಪನಗರದಲ್ಲಿ, ಕರ್ನಾಟಕ ಗೃಹ ಮಂಡಳಿಯ 
ಬಡಾವಣೆಯಲ್ಲಿರುವ ನಿವೇಶನ ಸಂಖ್ಯೆ24ರಲ್ಲಿನ 3.24 ಎಕರೆ ವಿಸ್ತೀರ್ಣದ ಜಾಗದಲ್ಲಿ ಬಹುಮಹಡಿ ವಾಣಿಜ್ಯ ಸಂಕೀರ್ಣವನ್ನು ಸಾರ್ವಜನಿಕ ಮತ್ತು 
ಖಾಸಗಿ ಸಹಭಾಗಿತ್ವ ಯೋಜನೆಯಡಿ ಕೈಗೊಳ್ಳಲು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


ಸದರಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಯೋಜನೆಯ ರೂಪರೇಷೆ ಗಳನ್ನೊಳಗೊಂಡ ವಏವರವಾದ ಯೋಜನಾ ವರದಿಯನ್ನು ತಯಾರಿಸಿ, 
ಸರ್ಕಾರದ ಅನುಮೋದನೆ ಪಡೆಯುವಂತೆ ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರಿಗೆ ಸೂಚಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌.ಪಾರ್ವತಿ 
ಪೀಠಾಧಿಕಾರಿ-3, 
೧೯ -2079 ವಸತಿ ಇಲಾಖೆ. 


